


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೧ | ಬೆ೦ಗಳೂರು, ಗುರುವಾರ, ಡಿಸೆಂಬರ್‌ ೮, ೨೦೧೬ (ಮಾರ್ಗಶಿರ ೧೭, ಶಕ ವರ್ಷ ೧೯೩೮) | ಸಂಚಿಕೆ ೪೮ 
Volume 151 Bengaluru, Thursday, December 8, 2016 (Margashira 17, Shaka Varsha 1938) Issue 48 
ಭಾಗ ೫ 


ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಪೊಲೀಸ್‌ ಇಲಾಖೆ 
ಅಧಿಸೂಚನೆ 
ಸಶಸ್ತ್ರ ಪೊಲೀಸ್‌ ತರಬೇತಿ ಶಾಲೆ, ಯಲಹಂಕ, ಬೆಂಗಳೂರು-63 
ಇಲ್ಲಿನ ಅನುಯಾಯಿ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಸಂಖ್ಯೆ:ಸಹೊತಶಾ/ಸಿಬ್ಬಂದಿ/22/2016-17, ದಿನಾಂಕ:07-11-2016 
ವಿಷಯ: ಅನುಯಾಯಿ (ಪುರುಷ ೬ ಮಹಿಳೆ) ಹುದ್ದೆಗಳ ನೇರ ನೇಮಕಾತಿ 2016 ಕುರಿತು. 


1) ಸಶಸ್ತ್ರ ಪೊಲೀಸ್‌ ತರಬೇತಿ ಶಾಲೆ, ಯಲಹಂಕ, ಬೆಂಗಳೂರು-63 ಇಲ್ಲಿ ಖಾಲಿಯಿರುವ 10 ಅನುಯಾಯಿ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ 
ರಾಜ್ಯ ಪೊಲೀಸ್‌ ಸೇವೆಗಳು, ಲಿಪಿಕ ವೃಂದ ಸೇರಿದಂತೆ (ನೇಮಕಾತಿ) ನಿಯಮಗಳು 2004, ಕರ್ನಾಟಕ ನಾಗರಿಕ ಸೇವೆಗಳು (ಸಾಮಾನ್ಯ ನೇಮಕಾತಿ) 
ನಿಯಮಗಳು 1977ರ ಪ್ರಕಾರ ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 140 ಇಎಫ್‌ಎಸ್‌ 2014, ದಿನಾಂಕ:28.10.2015 ಮತ್ತು ಮಾನ್ಯ ಪೊಲೀಸ್‌ 
ಮಹಾ ನಿರ್ದೇಶಕರು ಮತ್ತು ಪೊಲೀಸ್‌ ಮಹಾ ನಿರೀಕ್ಷಕರು, ಕರ್ನಾಟಕ ರಾಜ್ಯ, ಬೆಂಗಳೂರು ರವರ ಆದೇಶ ಸಂಖ್ಯೆ:39/ಸಿಬ್ಬಂದಿ-3/ 
2014-15, ದಿನಾ೦ಕ:08.09.2016ರಲ್ಲಿ ಮತ್ತು ಪೊಲೀಸ್‌ ಮಹಾ ನಿರ್ದೇಶಕರು, ತರಬೇತಿ, ಬೆ೦ಗಳೂರುರವರ ಪತ್ರದ ಸಂಖ್ಯೆ ತ/ಸಿಬ್ಬಂದಿ-1/ 
393/2015-16, ದಿನಾ೦ಕ:25.10.2016 ರಲ್ಲಿ ಅನುಮತಿಸಿರುವಂತೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 





2) ಅರ್ಜಿಗಳನ್ನು ಪ್ರಾಂಶುಪಾಲರು, ಸಶಸ್ತ ಪೊಲೀಸ್‌ ತರಬೇತಿ ಶಾಲೆ, ಯಲಹಂಕ, ಬೆಂಗಳೂರು-560063 ರವರ ಕಛೇರಿಗೆ ಖುದ್ದಾಗಿ ಅಥವಾ ಅಂಚೆ 
ಮೂಲಕ ಸಲ್ಲಿಸಲು ತಿಳಿಸಲಾಗಿದೆ. 








3) ಅರ್ಜಿ ಶುಲ್ಕ: 
ಸಾಮಾನ್ಯ ವರ್ಗ, 2(ಎ), 2(ಬಿ), 3(ಎ), 3(ಬಿ)ಗೆ ಸೇರಿದ ಅಭ್ಯರ್ಥಿಗಳಿಗೆ ರೂ. 250.00 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-ಕಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ರೂ. 100.00 














ನಿಗಧಿತ ಶುಲ್ಕಕ್ಕೆ ಸ್ಟೇಟ್‌ ಬ್ಯಾಂಕ್‌ ಆಫ್‌ ಇಂಡಿಯಾ ಬ್ಯಾಂಕಿನ ಅಧಿಕೃತ ಶಾಖೆಗಳಿಂದ ಡಿ.ಡಿ.ಯನ್ನು “ಪ್ರಾಂಶುಪಾಲರು, ಸಶಸ್ತ್ರ ಪೊಲೀಸ್‌ 
ತರಬೇತಿ ಶಾಲೆ, ಯಲಹಂಕ, ಬೆಂಗಳೂರು-560063 (The Principal, Armed Police Training School, Yelahanka, Bengaluru-560063)ರವರ 
ಹೆಸರಿನಲ್ಲಿ ಪಡೆದು ಅರ್ಜಿಯೊಂದಿಗೆ ಲಗತ್ತಿಸಿ ಸಲ್ಲಿಸುವುದು. ಒಮ್ಮೆ ಶುಲ್ಕವನ್ನು ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ 
ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಇತರೆ ಯಾವುದೇ ಪರೀಕ್ಷೆ/ ನೇಮಕಾತಿಗಳಿಗೆ ಹೊಂದಿಸಿಕೊಳ್ಳಲಾಗುವುದಿಲ್ಲ. 
4) ಅರ್ಜಿ ಸಲ್ಲಿಸುವ ವಿಧಾನ: 
ನಿಗಧಿತ ನಮೂನೆಯ ಅರ್ಜಿ ಹಾಗೂ ಮಾಹಿತಿ/ ಸೂಚನೆಗಳನ್ನು ಇಲಾಖೆಯ ಅಧಿಕೃತ ವೆಬ್‌ಸೈಟ್‌ ww.ksp.9ಂ೪.ಗನಲ್ಲಿ ಪ್ರಕಟಿಸಲಾಗಿದೆ. 
ಹಾಗೂ ಸಶಸ್ತ ಪೊಲೀಸ್‌ ತರಬೇತಿ ಶಾಲೆ, ಯಲಹಂಕ, ಬೆಂಗಳೂರು-63 ಕಛೇರಿಯ ಸೂಚನಾ ಫಲಕದಲ್ಲೂ ಪ್ರಕಟಿಸಲಾಗಿರುತ್ತದೆ. ಅರ್ಜಿ 
ನಮೂನೆಯನ್ನು ಅಭ್ಯರ್ಥಿಗಳು ತಮ್ಮ ವೈಯಕ್ತಿಕ ಖರ್ಚಿನಲ್ಲಿ ಬೆರಳಚ್ಚು ಮಾಡಿಸಿ, ಪಾಸ್‌ಪೋರ್ಟ್‌ ಅಳತೆಯ-2 ಬಣ್ಣದ ಭಾವಚಿತ್ರ 
ಹಾಗೂ ಸಹಿಯೊಂದಿಗೆ ಅರ್ಜಿಯಲ್ಲಿರುವ ಎಲ್ಲಾ ವಿವರಗಳನ್ನು ಸಮರ್ಪಕವಾಗಿ ಭರ್ತಿಮಾಡಿ, ಸಶಸ್ತ್ರ ಪೊಲೀಸ್‌ ತರಬೇತಿ ಶಾಲೆ, ಯಲಹಂಕ, 
ಬೆಂಗಳೂರು-63 ಕಛೇರಿಗೆ ಸಲ್ಲಿಸುವುದು. 


(೧೩೮೭) 


೧೩೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 



























































































































































ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ: 21-11-2016 ಬೆಳಿಗ್ಗೆ 10 ಗಂಟೆಯಿಂದ. 
ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31-12-2016 ಸಂಜೆ 05 ಗಂಟೆಯವರೆಗೆ. 
ಸೂಚನೆ 
ನಿಗಧಿತ ದಿನಾಂಕ ಹಾಗೂ ಸಮಯದೊಳಗೆ ಸಲ್ಲಿಸಲಾಗುವ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುವುದು. 
ಅಂಚಿ ಮೂಲಕ ಸಲ್ಲಿಸುವ ಅರ್ಜಿಗಳು ನಿಗಧಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಈ ಕಛೇರಿಗೆ ತಲುಪದಿದ್ದಲ್ಲಿ, ಅಂತಹ 
ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲವೆಂದು ತಿಳಿಸಲಾಗಿದೆ. 
ಈ ಕೆಳಗೆ ನಮೂದಿಸಿರುವ ಖಾಲಿ ಹುದ್ದೆಗಳ ಸಂಖ್ಯೆ ತಾತ್ಕಾಲಿಕವಾಗಿದ್ದು, ಅವಶ್ಯಕತೆ ಹಾಗೂ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾವಣೆ 
ಮಾಡಲಾಗುವುದು. 
ಅನುಯಾಯಿ ಪುರುಷ/ಮಹಿಳೆ ಖಾಲಿ ಹುದ್ದೆಗಳ ವರ್ಗೀಕರಣ 
ಒಟ್ಟು 
es ಹುದ್ದೆಗಳ ಮಹಿಳಾ ಗ್ರಾಮೀಣ ಭಾ ಯೋಜನೆಗಳಿಂದ ಕನ್ನಡ ಇತರೆ 
ಸಂಖ್ಯೆ ಅಭ್ಯರ್ಥಿ ಅಭ್ಯರ್ಥಿ ಸೈನಿಕರು ನಿರಾಶ್ರಿತರಾದ ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 4 2 0 | 0 1 0 
ಪರಿಶಿಷ್ಠ ಜಾತಿ 0 0 0 0 0 0 0 
ಪರಿಶಿಷ್ಠ ಪಂಗಡ 0 0 0 0 0 0 0 
ಪ್ರವರ್ಗ-1 0 0 0 0 0 0 0 
ಪ್ರವರ್ಗ-2ಎ 1 1 0 0 0 0 0 
ಪ್ರವರ್ಗ-2ಬಿ 1 0 0 0 0 0 | 
ಪ್ರವರ್ಗ-3ಎ 0 0 0 0 0 0 0 
ಪ್ರವರ್ಗ-3ಬಿ 1 1 0 0 0 0 0 
ಒಟ್ಟು 7 4 0 1 0 1 1 
ಹೈದರಾಬಾದ್‌ ಕರ್ನಾಟಕ ಮೀಸಲಾತಿಗೊಳಪಡುವ ಹುದ್ದೆಗಳ ವಿವರ: 
ಅನುಯಾಯಿ 3 ಖಾಲಿ ಹುದ್ದೆಗಳ ವರ್ಗೀಕರಣ ಈ ಕೆಳಕಂಡಂತಿದೆ. 
ಒಟ್ಟು ಯೋಜನೆಗಳಿಂದ 
ವರ್ಗ ಹುದ್ದೆಗಳ | ಮಹಳಾ | ಗ್ರಾಮೀಣ | ಮಾಜಿ ನಿರಾಶ್ರಿತರಾದ ಕನ್ನದ | ತರೆ 
ಸಂಖ್ಯೆ ಅಭ್ಯರ್ಥಿ ಅಭ್ಯರ್ಥಿ ಸೈನಿಕರು ಅಭ್ಯರ್ಥಿ ಮಾಧ್ಯಮ 
ಸಾಮಾನ್ಯ ವರ್ಗ 2 | 0 0 0 0 | 
ಪರಿಶಿಷ್ಠ ಜಾತಿ 1 0 0 0 0 0 | 
ಪರಿಶಿಷ್ಠ ಪಂಗಡ 0 0 0 0 0 0 0 
ಪ್ರವರ್ಗ-1 0 0 0 0 0 0 0 
ಪ್ರವರ್ಗ-2ಎ 0 0 0 0 0 0 0 
ಪ್ರವರ್ಗ-2ಬಿ 0 0 0 0 0 0 0 
ಪ್ರವರ್ಗ-3ಎ 0 0 0 0 0 0 0 
ಪ್ರವರ್ಗ-3ಬಿ 0 0 0 0 0 0 0 
ಒಟ್ಟು 3 1 0 0 0 0 2 
ವೃತ್ತಿವಾರು ಖಾಲಿಯಿರುವ ಹುದ್ದೆಗಳ ವಿವರ : 
ಕ್ರ.ಸಂ. ವೃತ್ತಿ (Trade) ರಿಕ್ತಸ್ಥಾನ 
1 ವೆಟ್‌ ಸ್ವೀಪರ್‌ 2 
2 ಬಟ್ಟೆ ಒಗೆಯುವವರು(ದೋಬಿ) 1 
3 ಅಡುಗೆ ಮಾಡುವವರು 4 
4 ಬಾರ್ಬರ್‌ 2 
5 ಎಲೆಕ್ಟ್ರೀಷಿಯನ್‌ 1 
ಒಟ್ಟು 10 








ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೩೮೯ 





ಟಿಪ್ಪಣಿ: ಅನುಯಾಯಿ ಹುದ್ದೆಗಳಲ್ಲಿ ವೃತ್ತಿವಾರು ಖಾಲಿಯಿರುವ ಹುದ್ದೆಗಳನ್ನು ಭರ್ತಿ ಮಾಡುವಾಗ, ಮೇಲೆ ಅಧಿಸೂಚನೆ ಹೊರಡಿಸಿರುವ ಪ್ರವರ್ಗ-2(ಎ), 
2(ಬಿ) ಮತ್ತು ಪ್ರವರ್ಗ-3(ಬಿ) ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಸದರಿ ಖಾಲಿ ಹುದ್ದೆಗಳನ್ನು ಸರ್ಕಾರದ ಆದೇಶ ಸಂಖ್ಯೆಸಿಆಸುಇ/ 
08/ಸೆಹಮ;/95, ದಿನಾ೦ಕ:20.06.1995ರನ್ವಯ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು ಮತ್ತು ನಷ್ಟಗೊಂಡ ರಿಕ್ತ 
ಸ್ಥಾನಗಳನ್ನು ತದನ೦ತರದ ನೇರ ನೇಮಕಾತಿಗಳಲ್ಲಿ ಸರಿದೂಗಿಸಿಕೊಳ್ಳಲಾಗುವುದು. 

5) ಅರ್ಹತಾ ಷರತ್ತುಗಳು : 

i. ಭಾರತೀಯನಾಗಿರತಕ್ಕದ್ದು. 

i: ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿಯಿರುವ 
ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ 
ಅರ್ಹರಾಗುವುದಿಲ್ಲ. 

iii. ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತನಾಗಿರಬೇಕು ಮತ್ತು ಅವರ ನೇಮಕಾತಿಯ ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ 
ಆತಂಕವನ್ನುಂಟು ಮಾಡುವ ಸಂಭವವಿರುವ ಯಾವುದೇ ದೈಹಿಕ ನ್ಯೂನ್ಯತೆಯಿ೦ದ ಮುಕ್ತರಾಗಿರಬೇಕು. 

6) ವಯೋಮಿತಿ : 
i. ಸಾಮಾನ್ಯ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸ 
ಅರ್ಜಿಯನ್ನು ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ಅಂದರೆ ದಿನಾಂಕ:31.12.2016 ಕ್ಕೆ ಅಭ್ಯರ್ಥಿಗೆ ಕನಿಷ್ಠ 19 ವರ್ಷ 
ವಯಸ್ಸಾಗಿರಬೇಕು ಹಾಗೂ ಈ ಕೆಳಕಂಡ ವಯಸ್ಸು ಮೀರಿರಬಾರದು. 
ಅ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ 30 ವರ್ಷಗಳು. 
ಆ) ಇತರೆ (ಸಾಮಾನ್ಯ) ಅಭ್ಯರ್ಥಿಗಳಿಗೆ 25 ವರ್ಷಗಳು. 
7) ವಿದ್ಯಾರ್ಹತೆ : 
ಅನುಯಾಯಿ ಹುದ್ದೆಗೆ 7ನೇ ತರಗತಿಯನ್ನು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕ:31.12.2016 ರೊಳಗೆ 
ಉತ್ತೀರ್ಣರಾಗಿರಬೇಕು. 


ಆದ್ಯತೆ (Preference) : 
ಅರ್ಜಿದಾರರು ಅರ್ಜಿ ಸಲ್ಲಿಸುವ ಹುದ್ದೆಗೆ ಸಂಬಂಧಿಸಿದ ವೃತ್ತಿಪರ (Trade) ಶಿಕ್ಷಣದಲ್ಲಿ ನೈಪುಣ್ಯತೆ ಹೊಂದಿದವರಿಗೆ ಆದ್ಯತೆ 
ನೀಡಲಾಗುವುದು. 


1 ನಿಗಧಿಪಡಿಸಿರುವ ವಿದ್ಯಾರ್ಹತೆಯನ್ನು ಹೊಂದದೇ ಇರುವ ಅಭ್ಯರ್ಥಿಗಳ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಅರ್ಜಿ ಸಲ್ಲಿಸಲು 
ನಿಗಧಿಪಡಿಸಿದ ಕೊನೆಯ ದಿನಾಂಕದಂದು ನಿಗಧಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ 
ಅಭ್ಯರ್ಥಿಗಳು ಅರ್ಹರಾಗಿರುವುದಿಲ್ಲ. 

2. ನಿಗಧಿತ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ, ಬೇರೆ ಯಾವ ವಿದ್ಯಾರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ. ಕೊನೆಯ ದಿನಾಂಕಕ್ಕೆ 
ಎಲ್ಲಾ ಅಭ್ಯರ್ಥಿಗಳು 7ನೇ ತರಗತಿ ಪರೀಕ್ಷೆಯಲ್ಲಿ ಉತ್ತೀರ್ಣಹೊಂದಿದ ಅಂಕಪಟ್ಟಿಯನ್ನು ಹೊಂದಿರಬೇಕು. 

8) ಖಾಯಂ ಪೂರ್ವ ಅವಧಿ, ವೇತನ ಶ್ರೇಣಿ ಮತ್ತು ಪಿಂಚಣಿ ಸೌಲಭ್ಯ ಕ 
ಅ) ನೇಮಕಾತಿಯಾದ ಅಭ್ಯರ್ಥಿಗಳು 2 ವರ್ಷದ ಖಾಯಂಪೂರ್ವ ಅವಧಿಯಲ್ಲಿರುತ್ತಾರೆ. 
ಆ) ವೇತನ ಶ್ರೇಣಿ ₹10400-200-12000-250-13000-300-14200-350-15600-400-16400 
ಇ) ಪಿಂಚಣಿ ಸೌಲಭ್ಯ : ಸರ್ಕಾರದ ಆದೇಶ ಸಂಖ್ಯೆ:ಎಫ್‌ಡಿ(ಎಸ್‌ಪಿಎಲ್‌)/04/ಪಿಇಟಿ/2005, ದಿನಾಂಕ:31.03.2006ರಂತೆ ನೂತನ 
ಅಂಶದಾಯಿ ಪಿಂಚಣಿ ಸೌಲಭ್ಯ ಅನ್ವಯವಾಗುವುದು. 
9) ಆಯ್ಕೆ / ಲಿಖತ ಪರೀಕ್ಷೆ : 
ಕರ್ನಾಟಕ ರಾಜ್ಯ ಪೊಲೀಸ್‌ ಸೇವೆಗಳು, ಲಿಪಿಕ ವೃಂದ ಸೇರಿದಂತೆ (ನೇಮಕಾತಿ) ನಿಯಮಗಳು 2004ರ ಪ್ರಕಾರ ಅರ್ಜಿ ಸಲ್ಲಿಸಿದ್ದ 
ಅಭ್ಯರ್ಥಿಗಳಲ್ಲಿ, ಅರ್ಹ ಅಭ್ಯರ್ಥಿಗಳಿಗೆ ಕನ್ನಡದಲ್ಲಿ ಪ್ರಬಂಧವನ್ನೊಳಗೊಂಡ 50 ಅಂಕಗಳ ಲಿಖಿತ ಪರೀಕ್ಷೆಯನ್ನು ಬೆಂಗಳೂರು ನಗರದಲ್ಲಿ 
ನಡೆಸಲಾಗುವುದು. 
ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಹಾಜರಾಗುವಾಗ ಕರೆಪತ್ರದ ಜೊತೆಗೆ ಈ ಕೆಳಕಂಡ ಯಾವುದಾದರೊಂದು ದೃಢೀಕೃತ ಗುರುತಿನ 
ಚೀಟಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸತಕ್ಕದ್ದು. 
1. ಪಾಸ್‌ಪೋರ್ಟ್‌ 
2. ಚಾಲನಾ ಪರವಾನಗಿ ಪತ್ರ 
3. ಪ್ಯಾನ್‌ ಕಾರ್ಡ್‌ 
4. ರಾಜ್ಯ ಸರ್ಕಾರ/ಕೇಂದ್ರ ಸರ್ಕಾರ/ ಸಾರ್ವಜನಿಕ ಸ್ವಾಮ್ಯದ ಅಥವಾ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗಿ ಕಂಪನಿಗಳು ವಿತರಿಸಿರುವ 
ಭಾವಚಿತ್ರವಿರುವ ಸೇವಾ ಗುರುತಿನ ಚೀಟಿ 


೧೩೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 





10) 


11. 


- ಬ್ಯಾಂಕ್‌ ಪಾಸ್‌ ಪುಸ್ತಕ 

. ಭಾವಚಿತ್ರ ಸಮೇತ ನೊಂದಣಿಯಾಗಿರುವ ಸ್ವತ್ತಿನ ದಾಖಲೆ ಪತ್ರ ಅಥವಾ ಪಟ್ಟಾ ಪುಸ್ತಕ 
ಜಾತಿ ಪ್ರಮಾಣ ಪತ್ರ 

. ಚುನಾವಣಾ ಆಯೋಗದ ಫೋಟೋ ಗುರುತಿನ ಚೀಟಿ 

. ಆಧಾರ್‌ ಕಾರ್ಡ್‌ 


ಲಿಖತ ಪರೀಕ್ಷೆಯ ಫಲಿತಾಂಶದ ಆಧಾರದ ಮೇಲೆ ಅಧಿಸೂಚನೆ ಹೊರಡಿಸಿರುವ ಪ್ರವರ್ಗವಾರು ಹುದ್ದೆಗಳಿಗೆ ಅನುಗುಣವಾಗಿ 
ಪ್ರತಿಯೊಂದು ಹುದ್ದೆಗೆ 15ರ ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ನೈಪುಣ್ಯತೆ ಪರೀಕ್ಷೆಯನ್ನು (8:0801000) Ts) 50 ಅಂಕಗಳಿಗೆ 
ಮಾಡಲಾಗುವುದು. ನಂತರ ಸದರಿ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ಹಾಗೂ ಮೂಲ ದಾಖಲಾತಿಗಳ ಪರೀಕ್ಷೆ ನಡೆಸಲಾಗುವುದು. ಅಭ್ಯರ್ಥಿಗಳು 
ವೈದ್ಯಕೀಯ ಪರೀಕ್ಷೆಗೆ ನೇಮಕಾತಿ ಸಮಿತಿಯು ರಚಿಸುವ ವೈದ್ಯಕೀಯ ಮಂಡಳಿಯ ಮುಂದೆ ಹಾಜರಾಗತಕ್ಕದ್ದು, ಹಾಜರಾಗುವ ವೇಳೆ, ಸ್ಥಳ ಹಾಗೂ 
ವೈದ್ಯಕೀಯ ಪರೀಕ್ಷೆಯ ವಿವರಗಳನ್ನು ನೇಮಕಾತಿ ಪ್ರಾಧಿಕಾರವು ನಿಗಧಿಪಡಿಸುವುದು. ವೈದ್ಯಕೀಯ ಮಂಡಳಿಯು ದೈಹಿಕವಾಗಿ ಅರ್ಹರೆಂದು 


ಪ್ರಮಾಣೀಕರಿಸಿದ ಅಭ್ಯರ್ಥಿಗಳು ಮಾತ್ರ ನೇಮಕಾತಿಗೆ ಅರ್ಹರಾಗುವರು. 
ತದನಂತರ, ಲಿಖಿತ ಪರೀಕ್ಷೆ ಮತ್ತು ನೈಪುಣ್ಯತೆ ಪರೀಕ್ಷೆಗಳಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಧಿಸೂಚನೆ ಹೊರಡಿಸಿರುವ ಖಾಲಿ 
ಹುದ್ದೆಗಳಿಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಮೊದಲು ಅಂಕಪಟ್ಟಿ 


ಪರಿಶೀಲನೆ, ಅಭ್ಯರ್ಥಿಗಳ ಗುಣ ಮತ್ತು ನಡತೆ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳ ಪರಿಶೀಲನೆಯನ್ನು ಸಂಬಂಧಪಟ್ಟ ಪ್ರಾಧಿಕಾರದಿಂದ 
ಮಾಡಿಸಿ, ನಂತರ ನಿಯಮಾನುಸಾರ ಅರ್ಹ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡಲಾಗುವುದು. 

ನೇಮಕಾತಿಯಾದ ನಂತರ ಅಭ್ಯರ್ಥಿಗಳಿಗೆ ನೇಮಕಾತಿ ಪ್ರಾಧಿಕಾರವು ಅವರುಗಳು ಆಯ್ಕೆಯಾದ ವೃತ್ತಿಗನುಗುಣವಾಗಿ ಕರ್ತವ್ಯ 
ಹಂಚಿಕೆಯನ್ನು ಮಾಡಲಾಗುವುದು. ಅದರಂತೆ ಅಭ್ಯರ್ಥಿಗಳು ಕರ್ತವ್ಯ ನಿರ್ವಹಿಸುವುದು. ತಪ್ಪಿದಲ್ಲಿ ನೇಮಕಾತಿ ಆದೇಶವನ್ನು ರದ್ದುಪಡಿಸಲಾಗುವುದು. 


ಜಾತಿ ಮೀಸಲಾತಿ ಪ್ರಮಾಣ ಪತ್ರಗಳು : 


ಜಾತಿ ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಕಂಡ ನಮೂನೆಗಳಲ್ಲಿ ಪ್ರಮಾಣ ಪತ್ರವನ್ನು ಅರ್ಜಿ ಸ್ವೀಕರಿಸಲು 
ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. 
ಎ) ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶಿಲ್ದಾರ್‌ ರವರಿಂದ ಪಡೆದ ನಮೂನೆ-ಡಿ ಪ್ರಮಾಣ ಪತ್ರ. 
ಬಿ) ಪ್ರವರ್ಗ-1 ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್‌ ರವರಿಂದ ಪಡೆದ ನಮೂನೆ-ಇ ಪ್ರಮಾಣ ಪತ್ರ. 
ಸಿ) ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ, ಪ್ರವರ್ಗ-3ಬಿ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ತಹಶೀಲ್ದಾರ್‌ ರವರಿಂದ ಪಡೆದ 
ನಮೂನೆ-ಎಫ್‌ ಪ್ರಮಾಣ ಪತ್ರ. 
ಸೂಚನೆ : ನಮೂನೆ-ಎಫ್‌ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕ: 31.12.2016ಕ್ಕೆ ಐದು ವರ್ಷಕ್ಕಿಂತ 
ಹಳೆಯದಾಗಿರಬಾರದು. 


DD ೨೦೦ ಇ MN ಆ 


ಗ್ರಾಮೀಣ ಮೀಸಲಾತಿ: 





ಎ) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ 
ಹೊಂದಿರಬೇಕು; 


ಬಿ) ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಸ್ಥಳವು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಅಂದಿನ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ 1976ರ 
ಅಥವಾ ಕರ್ನಾಟಕ ಪೌರಸಭೆಗಳ ಅದಿನಿಯಮ, 1964ರ ಅಡಿಯಲ್ಲಿ ನಿರ್ದಿಷ್ಠಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ 
ಅಥವಾ ಪರಿವರ್ತನೆಯ ಹಂತದಲ್ಲಿರುವ ಪ್ರದೇಶಗಳ ಹೊರತಾಗಿ ಇತರ ಯಾವುದೇ ಪ್ರದೇಶದಲ್ಲಿರುವ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ 
ಅಭ್ಯರ್ಥಿಯಾಗಿರಬೇಕು; 

ಸಿ) ಗ್ರಾಮೀಣ ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಯು ಕರ್ನಾಟಕ ಅಧಿಸೂಚನೆ ಸಂಖ್ಯೆ:ಸಿಆಸುಇ/08/ಸೆನೆನಿ/2001, ದಿನಾ೦ಕ:13.02.2001ರ 
ಪ್ರಕಾರ ಮೇಲೆ ಪರಿಭಾಷಿಸಿದಂತೆ ತರಗತಿ 1 ರಿಂದ 7ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾಭ್ಯಾಸ ಹೊಂದಿರುವವರು ಸರ್ಕಾರಿ 
ಆದೇಶ ಸಂಖ್ಯೆ.ಸಿಆಸುಇ/96/ಸೆನೆನಿ/2005, ದಿನಾಂಕ: 10.08.2005ರಲ್ಲಿ ನಿಗಧಿಪಡಿಸಿದ ನಮೂನೆ-2ರ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ 
ಶಾಲಾ ಮುಖ್ಯೋಪಾಧ್ಯಾಯರಿ೦ದ ಸಹಿ ಮಾಡಿಸಿ ಮತ್ತು ವ್ಯಾಪ್ತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಮೇಲು ಸಹಿ ಮಾಡಿಸಿದ ಪ್ರಮಾಣ ಪತ್ರವನ್ನು 
ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆಯುವುದು. ನಮೂನೆ-1 (ನಾನ್‌-ಕ್ರೀಮಿ ಲೇಯರ್‌) ಮತ್ತು ನಮೂನೆ-2 
ಇವುಗಳು ಗ್ರಾಮೀಣ ಮೀಸಲಾತಿ ಕೋರುವ ಸಾಮಾನ್ಯ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿರುತ್ತದೆ. 

ಡಿ) ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ, 


ಪ್ರವರ್ಗ-3ಬಿ ಸೇರಿದ ಅಭ್ಯರ್ಥಿಗಳು ನಮೂನೆ-2ರಲ್ಲಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟಪಾಧಿಕಾರದಿಂದ ಪಡೆದು ಸಲ್ಲಿಸುವುದು. 


ಸೂಚನೆ: ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ, ಪ್ರವರ್ಗ-3ಬಿ 


12. 


ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂತಹ ಅಭ್ಯರ್ಥಿಗಳು Non-Creamy Layer ಪ್ರಮಾಣ 


ಪತ್ರವನ್ನು ಹೊಂದಿರದಿದ್ದಲ್ಲಿ ಅವರು ಗ್ರಾಮೀಣ ಮೀಸಲಾತಿಗೂ ಅನರ್ಹರಾಗುತ್ತಾರೆ. 
ಪ್ರಮುಖವಾದ ಸೂಚನೆಗಳು : 


ಅಭ್ಯರ್ಥಿಗಳು ಕೋರುವ ಮೀಸಲಾತಿಗನುಗುಣವಾಗಿ ಈ ಕೆಳಕಂಡ ಪ್ರಮಾಣ ಪತ್ರಗಳ ದೃಢೀಕೃತ ನಕಲು ಪ್ರತಿಗಳನ್ನು 
ಅರ್ಜಿಯೊಂದಿಗೆ ತಪ್ಪದೇ ಲಗತ್ತಿಸತಕ್ಕದ್ದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೩೯೧ 





ಎ) ವಿದ್ಯಾರ್ಹತೆಯ ಅಂಕಪಟ್ಟಿ. 
ಬಿ) ಹುಟ್ಟದ ದಿನಾಂಕದ ಪ್ರಮಾಣ ಪತ್ರ (ಜನನ ಪ್ರಮಾಣ ಪತ್ರ 
ಸಿ) ಸರ್ಕಾರಿ ಇಲಾಖೆಯಲ್ಲಿ / ರಾಜ್ಯ ಸರ್ಕಾರದ / ಕೇಂದ್ರ ಸರ್ಕಾರದ / ಸರ್ಕಾರದ ಯಾವುದೇ ಪ್ರಾಧಿಕಾರದಲ್ಲಿ / ರಾಜ್ಯ ಅಥವಾ ಕೇಂದ್ರ 
ಸರ್ಕಾರದ ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಳಲ್ಲಿ ಪ್ರಸ್ತುತ ಉದ್ಯೋಗಿಯಾಗಿದ್ದಲ್ಲಿ ಅಂತಹವರು ಇಲಾಖಾ ವತಿಯಿಂದ ಕರ್ತವ್ಯದಿಂದ 
ಬಿಡುಗಡೆ ಮಾಡುವ ಬಗ್ಗೆ ಇಚ್ಛಾ ಅನುಮತಿ ಪತ್ರ. 
ಡಿ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, 2ಎ, 2ಬಿ, 3ಎ ಮತ್ತು 3ಬಿ ಮೀಸಲಾತಿ ಅಭ್ಯರ್ಥಿಗಳು ನಮೂನೆ-ಡಿ/ಇ/ಎಫ್‌ ನಲ್ಲಿ 
ತಹಶೀಲ್ದಾರ್‌ರಿಂದ ಪಡೆದ ಪ್ರಮಾಣ ಪತ್ರ. 
ಇ) ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಪಡೆದು ಸಂಬಂಧಪಟ್ಟ ಕ್ಷೇ 
ಶಿಕ್ಷಣಾಧಿಕಾರಿಗಳಿಂದ ಮೇಲು ರುಜು ಮಾಡಿಸಿರಬೇಕು. 
ಟಿಪ್ಪಣಿ : ಅರ್ಜಿಯನ್ನು ಸಲ್ಲಿಸಲು ನಿಗಧಿಪಡಿಸಿರುವ ಕೊನೆಯ ದಿನಾಂಕದ ನಂತರ ಮಾಡಿಸುವ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಯಾವುದೇ ಹಂತದಲ್ಲಿ 
ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. 


ಎಫ್‌) ಅಭ್ಯರ್ಥಿಯು ಅರ್ಜಿಯಲ್ಲಿ ಭರ್ತಿ ಮಾಡಿದ ಮಾಹಿತಿಯು ಅಂತಿಮವಾಗಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ 


ಮಾಡುವಾಗ ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸರಿಯಾಗಿ ಭರ್ತಿಮಾಡತಕ್ಕದ್ದು. 


ಜಿ) ನೇಮಕಾತಿ ಪ್ರಕ್ರಿಯೆಯ ಯಾವುದೇ ಹಂತದಲ್ಲಿ ವಿಳಾಸ ಬದಲಾವಣೆಯಾಗಿದ್ದಲ್ಲಿ ತಕ್ಷಣದಲ್ಲಿ ಅಭ್ಯರ್ಥಿಗಳು ಲಿಖಿತ ಮೂಲಕ ಸಂಬಂಧಪಟ್ಟ 
ಘಟಕಾಧಿಕಾರಿ (ಪೊಲೀಸ್‌ ಸೂಪರಿಂಟಿಂಡೆಂಟ್‌ /ಪ್ರಾಂಶುಪಾಲರು) ರವರ ನೇಮಕಾತಿ ಸಮಿತಿಯ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ 
ಬದಲಾವಣೆಯನ್ನು ಪರಿಗಣಿಸಲು ನೇಮಕಾತಿ ಸಮಿತಿಯು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ನೇಮಕಾತಿ ಸಮಿತಿಯು 
ಯಾವುದೇ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. 

ಹೆಚ್‌) ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವಾಗ ಯಾವುದೇ ಸುಳ್ಳು/ತಪ್ಪು ಮಾಹಿತಿಗಳನ್ನು ನೀಡಬಾರದು. ಹಾಗೇ ನೀಡಿ ತದನಂತರ 
ನೇಮಕಾತಿ ಸಮಿತಿಗೆ ಅದು ಪತ್ತೆಯಾದಲ್ಲಿ ಅಂತಹ ಅಭ್ಯರ್ಥಿಗಳ ಅಭ್ಯರ್ಥಿತನವನ್ನು ರದ್ದು ಪಡಿಸಲಾಗುವುದು. 


5% ೧5% 
13. ವಿಶೇಷ ಸೂಚನೆಗಳು : 


ಅಭ್ಯರ್ಥಿಗಳು ನೇಮಕಾತಿ ಸಮಿತಿಯು ನಿಗಧಿಪಡಿಸಿದ ಅರ್ಜಿ ನಮೂನೆಯಲ್ಲಿಯೇ ಎಲ್ಲಾ ಅಂಕಣಗಳನ್ನು ಸ್ಪಷ್ಟವಾಗಿ ಭರ್ತಿ 
ಮಾಡತಕ್ಕದ್ದು. ಇತರೆ ಯಾವುದೇ ನಮೂನೆಗಳಲ್ಲಿ ಸಲ್ಲಿಸುವ, ಶುಲ್ಕ ಪಾವತಿಸದೆ ಸಲ್ಲಿಸಲ್ಲಡುವ. ಅಪೂರ್ಣವಾಗಿರುವ, ಸಹಿ ಮಾಡದ ಹಾಗೂ 


ಭಾವಚಿತ್ರ ಇಲ್ಲದೆ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಹಾಗೂ ಈ ಕೆಳಕಂಡ ವಿಶೇಷ ಸೂಚನೆಗಳನ್ನು ಗಮನಿಸುವುದು. 


ಎ) ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅವರು ಸೇವೆಯಲ್ಲಿರುವ ಬಗ್ಗೆ ಅರ್ಜಿಯಲ್ಲಿನ ನಿಗದಿತ ಕಾಲಂನ್ನು ತುಂಬತಕ್ಕದ್ದು ಹಾಗೂ ಅವರ ಸೇವಾ 
ಪ್ರಮಾಣ ಪತ್ರ ಮತ್ತು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ನಿರಾಕ್ಷೇಪಣ ಪ್ರಮಾಣ ಪತ್ರವನ್ನು (No Objection Certificate) ಸಂಬಂಧಿತ 
ಇಲಾಖಾ ಮುಖ್ಯಸ್ಥರಿಂದ ಪಡೆದು, ಸಲ್ಲಿಸತಕ್ಕದ್ದು. 

ಬಿ) ಒಂದು ವೇಳೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ/ಬಂದ್‌ದಿನವಾಗಿ ಘೋಷಿಸಲ್ಪಟ್ಟರೆ ಆ 
ದಿನಾಂಕದ ಮಾರನೆಯ ಕೆಲಸದ ದಿನದಂದು ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಆದರೆ ವಯೋಮಿತಿ ಹಾಗೂ ಕನಿಷ್ಠ ಶೈಕ್ಷಣಿಕ 
ವಿದ್ಯಾರ್ಹತೆಯ ಪರಿಗಣನೆಗೆ ದಿನಾಂಕ:31.12.2016 ಮಾತ್ರ ಅನ್ವಯವಾಗುತ್ತದೆ. 

ಸಿ) ಅಭ್ಯರ್ಥಿಯು ಅರ್ಜಿಯನ್ನು ಸಮರ್ಪಕವಾಗಿ ತುಂಬದೇ ಸದರಿ ಅರ್ಜಿ ತಿರಸ್ಕೃತವಾದಲ್ಲಿ ತತ್ಸಂಬಂಧ ಯಾವುದೇ ರೀತಿಯ ಪತ್ರ ವ್ಯವಹಾರಕ್ಕೆ 
ಅವಕಾಶವಿರುವುದಿಲ್ಲ. 


ಡಿ) ಕರ್ನಾಟಕ ರಾಜ್ಯದ, ಕೇಂದ್ರ ಸರ್ಕಾರದ ಯಾವುದೇ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಸಂಸ್ಥೆಯ ಸೇವೆಯಿಂದ ವಜಾ ಗೊಂಡಿರುವ ನೌಕರರು 
ನೇಮಕಾತಿಗೆ ಅರ್ಹರಲ್ಲ. 


ಇ) ಅಭ್ಯರ್ಥಿಯು ಹುದ್ದೆಗೆ ಅರ್ಜಿ ಸಲ್ಲಿಸಿದ ತಕ್ಷಣ ತಾನು ನಿಯಮ ಮತ್ತು ವಿನಿಯಮಗಳಿಗೆ (Rules & Regulations) ಬದ್ಧನಾಗಿರುತ್ತಾರೆ ಎಂದು 
ಭಾವಿಸಲಾಗಿರುತ್ತದೆ. ಒಂದು ವೇಳೆ ತಾನು ಸದರಿ ಹುದ್ದೆಗೆ ಆಯ್ಕೆಯಾಗದ ಪಕ್ಷದಲ್ಲಿ ತದನಂತರ ಅದೇ ನಿಯಮಗಳನ್ನು ಪ್ರಶ್ನಿಸಲು 
ಬರುವುದಿಲ್ಲ. 


ಎಫ್‌) ದುರ್ನಡತೆ : ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 
ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆ ಮಾಚಿರುವನೆಂದು 
ಅಥವಾ ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಪರೀಕ್ಷಾ 
ಕೊಠಡಿಯಲ್ಲಿ ದುರ್ವರ್ತಿಸುತ್ತಿರುವನೆಂದು, ತಪ್ಪಿತಸ್ಥನೆಂದು ಕಂಡುಬಂದಲ್ಲಿ ಹಾಗೂ ನೇಮಕಾತಿ ಸಮಿತಿಯಿಂದ ನೀಡಲಾದ ಯಾವುದೇ 
ಸೂಚನೆಗಳ್ನು ಉಲ್ಲಂಘಿಸುತ್ತಿರುವನೆಂದು ಅಥವಾ ಅವನು ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ 
ಮಾರ್ಗವನ್ನು ಅವಲಂಭಿಸಿರುವನೆಂದು ಕಂಡುಬಂದಲ್ಲಿ ಅಭ್ಯರ್ಥಿಯು ಸ್ವತಃ ಕ್ರಿಮಿನಲ್‌ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ 
ಒಳಪಡುವುದಲ್ಲದೆ; ನೇಮಕಾತಿ ಸಮಿತಿ ನಡೆಸುವ ಯಾವುದೇ ಪರೀಕ್ಷೆಗೆ ಪ್ರವೇಶ ಪಡೆಯುವುದರಿಂದ ಅಥವಾ ಯಾವುದೇ ಹುದ್ದೆಯ ಆಯ್ಕೆಗೆ 
ಖಾಯಂ ಆಗಿ ಡಿಬಾರ್‌ ಮಾಡಲಾಗುವುದು. 


(GL 





ಪ್ರಾಂಶುಪಾಲರು, 
ಸಶಸ್ತ ಹೊಲೀಸ್‌ ತರಬೇತಿ ಶಾಲೆ, 
ಯಲಹಂಕ, ಬೆಂಗಳೂರು-63 











೧೩೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 
ಕರ್ನಾಟಕ ರಾಜ್ಯ ಪೊಲೀಸ್‌ 
ಪ್ರಾಂಶುಪಾಲರು ರವರ ಕಛೇರಿ, ಸಶಸ್ತ ಪೊಲೀಸ್‌ ತರಬೇತಿ ಶಾಲೆ, ಯಲಹಂಕ, ಬೆಂಗಳೂರು-560 063 
ಅನುಯಾಯಿ ಹುದ್ದೆಗಳ ನೇಮಕಾತಿ 2016 - ಅರ್ಜಿ ನಮೂನೆ 
ಕ್ರಸಂ ಒದಗಿಸಬೇಕಾದ ಮಾಹಿತಿ ಅಭ್ಯರ್ಥಿಯ ವಿವರ 





ಅರ್ಜಿದಾರರ ಪೂರ್ಣ ಹೆಸರು 





ಲಿಂಗ (ಗಂಡು / ಹೆಣ್ಣು) 





ಜನ್ಮ ದಿನಾಂಕ 
(ದೃಢೀಕೃತ ಪ್ರಮಾಣ ಪತ್ರದ ಪ್ರತಿ ಲಗತ್ತಿಸುವುದು) 





ವಿದ್ಯಾರ್ಹತೆ 
(ದೃಢೀಕೃತ ಪ್ರಮಾಣ ಪತ್ರದ ಪ್ರತಿ ಲಗತ್ತಿಸುವುದು) 





ಮೊಬೈಲ್‌ ಸಂಖ್ಯೆ 





ತಾಯಿಯ ಹೆಸರು 





ತಂದೆಯ ಹೆಸರು 





ಪೂರ್ಣ ವಿಳಾಸ 





ಪಿನ್‌ ಕೋಡ್‌ ಸಂಖ್ಯೆ 





10 


ಸ್ಪಂತ ಜಿಲ್ಲೆ 
ವ [so 





11 


ಅನುಯಾಯಿ ಹುದ್ದೆಗೆ ನೇಮಕಾತಿ ಹೊಂದಲು ಇಚ್ಛಿಸಿರುವ 
ವೃತ್ತಿ (Trade) 





12 


ಮೀಸಲಾತಿ ಕೋರುವ ಪ್ರವರ್ಗ 
(ದೃಢೀಕೃತ ಪ್ರಮಾಣ ಪತ್ರದ ಪ್ರತಿ ಲಗತ್ತಿಸುವುದು) 





13 


ಉಪ ಜಾತಿ 





14 


ಗ್ರಾಮೀಣ ಅಭ್ಯರ್ಥಿಯೇ 
(ದೃಢೀಕೃತ ಪ್ರಮಾಣ ಪತ್ರದ ಪ್ರತಿ ಲಗತ್ತಿಸುವುದು) 





15 


ಮಹಿಳಾ ಅಭ್ಯರ್ಥಿಯೇ 





16 


ಸರ್ಕಾರಿ ನೌಕರರೇ 
(ಆಗಿದ್ದಲ್ಲಿ ವಿವರ ನೀಡುವುದು) 





17 


ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿದ್ದೀರಾ/ ಅಪರಾಧ 
ಮೊಕದ್ದಮೆಯಲ್ಲಿ ಶಿಕ್ಷೆಗೆ ಒಳಪಟ್ಟರುವಿರಾ 





18 





ಬ್ಯಾಂಕ್‌ ಡಿ.ಡಿ ಸಂಖ್ಯೆ ದಿನಾಂಕ ಮತ್ತು ಪಾವತಿಸಿದ 
ಮೊತ್ತದ ವಿವರ 














ಅಭ್ಯರ್ಥಿಯ ಸಹಿ 

ಘೋಷಣೆ 
ಅರ್ಜಿಯಲ್ಲಿ ತಿಳಿಸಿರುವ ವಿವರಗಳು ನನಗೆ ತಿಳಿದ ಮಟ್ಟಿಗೆ ಮತ್ತು ನಾನು ನಂಬುವಷ್ನ್ಟರ ಮಟ್ಟಿಗೆ ನಿಜವೆಂದು, ಪೂರ್ಣವೆಂದು ಮತ್ತು 
ಸರಿಯಿದೆಯೆಂದು ಈ ಮೂಲಕ ಘೋಷಿಸುತ್ತೇನೆ. ನಾನು ನೀಡಲಾದ ಯಾವುದೇ ಮಾಹಿತಿಯು ಪರೀಕ್ಷೆ/ ನೇಮಕಾತಿ ಮುಂಚೆ, ನಡೆಯುವಾಗ 
ಅಥವಾ ತರುವಾಯ ಸುಳ್ಳು/ತಪ್ಪೆಂದು ಕಂಡುಬಂದ ಸಂದರ್ಭದಲ್ಲಿ ಅಥವಾ ಅನರ್ಹತೆ ಪತ್ತೆಯಾದ ಸಂದರ್ಭದಲ್ಲಿ ನೇಮಕಾತಿ ಸಮಿತಿಯು 
ನನ್ನ ವಿರುದ್ದ ನಿಯಮಾನುಸಾರ ಕ್ರಮ ಕೈಗೊಳ್ಳಬಹುದೆಂದು ನನಗೆ ತಿಳಿದಿರುತ್ತದೆ. 
ನಾನು ಅಧಿಸೂಚನೆಯಲ್ಲಿ ನಮೂದಿಸಿರುವ ನಿಯಮ ಮತ್ತು ವಿನಿಮಯಗಳನ್ನು ಹಾಗೂ ಎಲ್ಲಾ ಷರತ್ತುಗಳನ್ನು ಜಾಗರೂಕತೆಯಿಂದ ಓದಿರುತ್ತೇನೆ 
ಮತ್ತು ಅವುಗಳಿಗೆ ಬದ್ಧನಾಗಿದ್ದು, ಕಟ್ಟುನಿಟ್ಟಾಗಿ ಪಾಲಿಸುತ್ತೇನೆಂದು ಘೋಷಿರುತ್ತೇನೆ. ನಾನು ಅರ್ಜಿ ಸಲ್ಲಿಸಿದ ಹುದ್ದೆಯ ನೇಮಕಾತಿ ನಿಗದಿಪಡಿಸಿದ 
ವಯೋಮಿತಿ, ವಿದ್ಯಾರ್ಹತೆ ಮುಂತಾದ ಇತರೆ ಎಲ್ಲಾ ಅರ್ಹತಾ ಷರತ್ತುಗಳನ್ನು ಪೂರೈಸಿರುತ್ತೇನೆ. ನಾನು ಈ ಪ್ರಕ್ರಿಯೆಯಲ್ಲಿ ಹಾಜರಾಗಲು ಈ 
ಹಿಂದೆ ಉಚ್ಛಾಟಿಸಲ್ಲಟ್ಟಿಲ್ಲವೆಂದು ಈ ಮೂಲಕ ಘೋಷಿಸುತ್ತೇನೆ. 
ನಾನು ಈ ಹುದ್ದೆಯ ಆಯ್ಕೆಯ ಸಲುವಾಗಿ ಅರ್ಜಿ ಸಲ್ಲಿಸುತ್ತಿರುವುದು ಈ ಹುದ್ದೆಯ ನಿಯಮ ಮತ್ತು ವಿನಿಮಯಗಳನ್ನು ಒಪ್ಪಿಕೊಂಡಂತೆ 
ಆಗಿರುತ್ತದೆಂದು ನನಗೆ ಸಂಪೂರ್ಣವಾಗಿ ತಿಳಿದಿರುತ್ತದೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಆಯ್ಕೆಯಾಗದಿದ್ದಲ್ಲಿ, ಪಾಲ್ಗೊಂಡಿರುವ ಈ 
ನೇಮಕಾತಿ ನಿಯಮ ಮತ್ತು ವಿನಿಮಯಗಳನ್ನು ಪ್ರಶ್ನಿಸುವುದಿಲ್ಲವೆಂದು ಈ ಮೂಲಕ ಘೋಷಿಸುತ್ತೇನೆ. 


ದಿನಾಂಕ: ಅಭ್ಯರ್ಥಿಯ ಸಹಿ 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೩೯೩ 





ನಮೂನೆ-1 
ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು 
ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 
(ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 
ಇವರಿಗೆ: 
ತಹಶೀಲ್ದಾರರು, 


ಶ್ರೀ/ಶ್ರೀಮತಿ” ಬಸನ ಸನಾ ಸರಯ ಎಂಬುವವರ ಮಗ/ಮಗಳು/ಪತಿ/ಶತ್ನಿ........ ಆದ ನಾನು ಮೇಲುಸ್ತರದಲ್ಲಿ 
(Creamy Layer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಪಡೆಯಲು 
ತಮ್ಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 


1 ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ 


2... ಅಭ್ಯರ್ಥಿಯ ಸಂತ ಸ್ಥಳ ಗ್ರಾಮ 
$ ಜ್‌ ಥ್‌ (ಈ 


ತಾಲ್ಲೂಕು 
ಜಿಲ್ಲ 


3. ಅಭ್ಯರ್ಥಿಯು ಹುಟ್ಟಿದ ದಿನಾ೦ಕ ವಯಸ್ಸು ಮತ್ತು ಹುಟ್ಟಿದ ಸ್ಥಳ : 


4. ಅಭ್ಯರ್ಥಿಯ ತಂದೆ/ತಾಯಿ/ಪೋಷಕರ ಪತಿಯ/ಪತ್ನಿಯ ಹೆಸರು ಮತ್ತು ಉದ್ಯೋಗ: 


(ಉದ್ಯೋಗವು ಸರ್ಕಾರಿ/ಅರೆ ಸರ್ಕಾರಿ/ಸಾರ್ವಜನಿಕ ಉದ್ಯಮ/ಖಾಸಗಿ) 
ರ್ಥಿಯ ಪ್ರಸ್ತುತ ವಿಳಾಸ : 


(ಸ್ಪಷ್ಟವಾಗಿ ನಮೂದಿಸುವುದು) 


ಆ 
G 


6. ಅಭ್ಯರ್ಥಿಯ ಖಾಯಂ ವಿಳಾಸ : 


7. ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 
ಪೌಢ 

8. ಅಭ್ದ 


ನೃರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ/ ಪೋಷಕರ (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) ಇವರ ಒಟ್ಟು ವಾರ್ಷಿಕ ಆದಾಯ 
ಎಲ್ಲಾ ಮೂಲಗಳಿಂದ : 


1 ವೇತನ ಶ್ರೇಣಿ 

2) ಜಮೀನಿನ ವಿವರ 

3) ಇತರ ಮೂಲಗಳು 
9. ಆದಾಯ ತೆರಿಗೆ ಪಾವತಿದಾರರೇ 9? 
10. ಸಂಪತ್ತು ತೆರಿಗೆ ಪಾವತಿದಾರರೇ 9? 
1. ಮಾರಾಟ ತೆರಿಗೆ ಪಾವತಿದಾರರೇ 9) 


ಪ್ರವರ್ಗ - 2ಎ, 2ಬಿ, 3ಎ, ತಿಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ - ಎಫ್‌ 
(ನಿಯಮ 3ಎ (2) (3)ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ, 2ಬಿ, 3ಎ, 3ಬಿ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ 


ತ ಗ ಬೋ ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ ಎಎ ಎಷಷಷಷಷ ಟೂ ಜವರ ಮಗ / ಮಗಳು / ಪತಿ / 
ಪತ್ನಿಯಾದ ಶ್ರೀ/ಶ್ರೀಮತಿ/ಕುಮಾರಿ ...... ಇವರು ಮತ್ತು ಆತನ / ಅವಳ ತಂದೆ / ತಾಯಿ / ಪೋಷಕರು/ಪತ್ನಿ/ಪತಿಯು, ಸರ್ಕಾರಿ 
ಆದೇಶಗಳ ಸಂಖ್ಯೆ ಎಸ್‌ಡಬ್ದ್ಯೂಡಿ 225 ಬಿಸಿಎ 2000, ದಿನಾಂಕ 30.03.2002ರಲ್ಲಿ ನಿರ್ದಿಷ್ಟ ಪಡಿಸಿದ ಮೇಲುಸ್ತರದ (ಕ್ರಿಮಿ ಲೇಯರ್‌) ವ್ಯಾಪ್ತಿಯಲ್ಲಿ 
ಬರುವುದಿಲ್ಲವೆಂದು ; 


೧೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 





ಅಭ್ಯರ್ಥಿಯಾಗಲಿ ಅಥವಾ ಆತನ / ಆಕೆಯ ತಂದೆ ತಾಯಿ/ಪೋಷಕರಾಗಲಿ / ಪತ್ನಿ / ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1ನೇ ದರ್ಜೆಯ ಅಥವಾ 
2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು ; 

ಅಥವಾ 
ಸಾರ್ವಜನಿಕ ವಲಯ ಉದ್ಯಮದಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ ; 

ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೇಣಿ ₹ 11400-21600/- ಪ್ರಾರಂಭಿಕ ಹಂತ) ಕಡಿಮೆಯಲ್ಲದ 
ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು 

ಅಥವಾ 
ಆತನ/ಆಕೆಯ ತಂದೆ ತಾಯಿ/ಪೋಷಕರು/ಪತ್ನಿ/ಪತಿಯ ಆದಾಯವು ಎರಡು ಲಕ್ಷ ಮೀರುವುದಿಲ್ಲವೆಂದು ; 

ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961ರಲ್ಲಿ ನಿಗಧಿಪಡಿಸಿರುವಂತೆ ಆತನ/ಆಕೆಯ ತಂದೆ ತಾಯಿ/ಪೋಷಕರು/ಪತ್ನಿ/ಪತಿಯು ಮಾರಾಟ 
ತೆರಿಗೆದಾರನಲ್ಲ ಅಥವಾ ಆತನ/ಆಕೆಯ ತಂದೆ ತಾಯಿ/ಪೋಷಕ/ಪತ್ನಿ/ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ ಹೆಚ್ಚಿನ ಕೃಷಿ ಭೂಮಿ ಅಥವಾ 
25 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್‌ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣಿಕರಿಸಲಾಗಿದೆ. ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ದ್ಯೂಡಿ 225 


ಬಿಸಿಎ 2000, ದಿನಾಂಕ 30.03.2002ರ ಅನ್ವಯ ಶ್ರೀ/ಶ್ರೀಮತಿ/ಕುಮಾರಿ ಇವರು ಇಯ ಜು ಜಾತಿಗೆ 
PM ಯಕ ಸೇರಿದ ಉಪಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ. ಎಸ್‌ಡಬ್ದ್ಯೂಡಿ 225 ಬಿಸಿಎ 2000, ದಿನಾಂಕ 30.03.2002ರ 
ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ ...................ುುಎು (2ಎ, 2ಬಿ, 3ಎ, 3ಬಿ) ಸೇರಿರುತ್ತಾರೆ. 
ಸ್ಥಳ : ತಹಶೀಲ್ದಾರರು 
[a) ಬ 
ದಿನ್‌ಂಕ ತಾಲ್ಲೂಕು 

ಕಛೇರಿಯ ಮೊಹರು 


(ಪ್ರವರ್ಗ - 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ 
ನಮೂನೆ - ಇ 
(ನಿಯಮ 3ಎ (2) (3) ನೋಡಿ) 
ಹಿಂದುಳಿದ ವರ್ಗಗಳಿಗೆ (ಪ್ರವರ್ಗ-1) ಸೇರಿದ ಅಭ್ಯರ್ಥಿಗೆ ನೀಡುವ ಪ್ರಮಾಣ ಪತ್ರ 


ಜಟ್‌ ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ 
ಇವರ ಮಗ / ಮಗಳು / ಪತ್ನಿ / ಪತಿಯಾದ 
ಇವರು ಹಿಂದುಳಿದ ವರ್ಗಗಳ (ಪ್ರವರ್ಗ) 





PT ಜಾತಿಯ ಯಪ ಜಾತಿಗೆ ಸೇರಿರುತ್ತಾರೆಂದು ಪ್ರಮಾಣೀಕರಿಸಲಾಗಿದೆ. 

ಸ್ಥಳ: ತಹಶೀಲ್ದಾರರು 

[a) ಬ 

ದಿನಾಂಕ ಳಂ ತಾಲ್ಲೂಕು 
ಹ” ಕಛೇರಿಯ ಮೊಹರು 


(ಪ.ಜಾ/ಪ.ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ 
ನಮೂನೆ -ಡಿ 
(ನಿಯಮ 3ಎ (2) (3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ (ಪ.ಜಾ /ಪ.ಪಂ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 
ಪ್ರಮಾಣ ಪತ್ರಗಳ ನಮೂನೆ 


ಪ್ರಮಾಣ ಪತ್ರ 
ಆಜ ಪಚ್ಚ ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ಪು ಜಿಲ್ಲೆಯ/ ವಿಭಾಗದ 
ಆ ಫ್‌ ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ .......... ಎಂಬುವವರ ಮಗ / ಮಗಳಾದ ಶ್ರೀ / ಶ್ರೀಮತಿ 


ಗೆ LN ಇವರು ಅನುಸೂಚಿತ ಜಾತಿ / ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ / ಬುಡಕಟ್ಟಿಗೆ ಸ 
ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


* ಸಂವಿಧಾನ (ಅನುಸೂಚಿತ ಜಾತಿಗಳು) ಆದೇಶ, 1950 
* ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) ಆದೇಶ, 1950 
* ಸಂವಿಧಾನ (ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೩೯೫ 





* ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 

(ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ (ಮಾರ್ಪಾಡು) ಆದೇಶ 1956, ಮುಂಬಯಿ ರಾಜ್ಯ ಪುನರ್‌ ರಚನಾ ಅಧಿನಿಯಮ, 1960, 

ಪಂಜಾಬ್‌ ರಾಜ್ಯ ಪುನರ್‌ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು ಈಶಾನ್ಯ ಪ್ರದೇಶಗಳ (ಪುನರ್‌ ರಚನಾ 

ಅಧಿನಿಯಮ, 1971ರ ಮೂಲಕ ತಿದ್ದುಪಡಿಯಾದಂತೆ). 

ಸ ಸಂವಿಧಾನ 

# ಸಂವಿಧಾನ (ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 

೫ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 
(ಅಂಡಮಾನ್‌ ಮತ್ತು ನಿಕೋಬಾರ್‌ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 


# ಸಂವಿಧಾನ (ದಾದರ್‌ ಮತ್ತು ನಗರ ಹವೇಲಿ) ಅನುಸೂಚಿತ ಜಾತಿಗಳ ಆದೇಶ, 1962 

# ಸಂವಿಧಾನ (ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 

# ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 

# ಸಂವಿಧಾನ (ಗೋವಾ, ದಮನ್‌ ಮತ್ತು ದೀವ್‌) ಅನುಸೂಚಿತ ಜಾತಿ / ಬುಡಕಟ್ಟುಗಳ ಆದೇಶ 1988 
# ಸಂವಿಧಾನ (ನಾಗಾಲ್ಯಾಂಡ್‌) ಅನುಸೂಚಿತ ಬುಡಕಟ್ಟುಗಳ ಆದೇಶ 


2; ಶ್ರೀ ಶೀಮತಿ POE ಹಿಮ ಜಾಮಾ ಬಾಸ ಯಯಾತಿಃ ಮತ್ತು / ಅಥವಾ ಅವನ* / 
ಅವಳ* ಕುಟುಂಬವು .... ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ ಎಎ 






ಜಿಲ್ಲಾ / ವಿಭಾಗದ ..................... ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ (ಗಳು) 
ಸಹ ಮಯಡಬ 
ತಹಶೀಲ್ದಾರರು ಟಿ 
ಸ್ಥಳ ಕಛೇರಿಯ ಮೊಹರಿನೊಂದಿಗೆ 
ದಿನಾಂಕ : ಪದನಾಮ 


ರಾಜ್ಯ / ಕೇಂದ್ರಾಡಳಿತ ಪ್ರದೇಶ* 
ಅನ್ಹಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 


ಸೂಚನೆ : ಇಲ್ಲಿ ಉಪಯೋಗಿಸಿದ “ಸಾಮಾನ್ಯ ನಿವಾಸಿಗಳೂ” ಎಂಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ ಪ್ರಕರಣದಲ್ಲಿರುವ 
ಅರ್ಥವನ್ನೇ ಹೊಂದಿರುತ್ತದೆ. 

ಭಾರತ ಸರ್ಕಾರದ ಪತ್ರ ಸಂಖ್ಯೆ ಬಿಸಿ 12028 / 2/ 76-ಎಸ್‌ಸಿಟಿ-1 ಗೃಹ ಮಂತ್ರಾಲಯದ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು ನೀಡಲು 
ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ (ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ) ಪತ್ರ ಸಂಖ್ಯೆ 13.02.74 ಇಎಸ್‌ಟಿ (ಎಸ್‌ಸಿಟಿ) ದಿನಾಂಕ 
5ನೇ ಆಗಸ್ಟ್‌ 1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟ್ರಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ ಪ್ರಮಾಣ 
ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ, ಒಂದು 
ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗುವುದಿಲ್ಲ. 

ನಮೂನೆ - 2 


ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 


ಶ್ರೀ/ಶ್ರೀಮತಿ ಎನಿಮಿನಯಾಯಿ ಮಿಯ ರವರ ಮಗ/ಮಗಳು/ಪತ್ನಿ/ಶ್ರೀ/ಶ್ರೀಮತಿ/ಕುಮಾರಿ .................. ಟಂ ಜಿಲ್ಲೆ 
ಜಟ ಪ್‌ ್ಪಫ್ಪ್ರ್ರ ತಾಲ್ಲೂಕು ಮ ಗ್ರಾಮದಲ್ಲಿ ಐಎ... ವಾಸವಾಗಿರುವ ಇವರು ಒಂದನೇ ತರಗತಿಯಿಂದ 
ತಸ ಬೂಸ ತರಗತಿಯವರೆಗೆ ಯಾ ಹಲ್ಲೆ ತೌಲ್ಲಾಕು ಲ ಪಟ್ಟಣ 
NO ES ಶಾಲೆಯಲ್ಲಿ ವ್ಯಾಸಂಗ ಮಾಡಿ ......................ಎಎ.. ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ 


ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ ಮಾಡಿದ ಅವಧಿಯಲ್ಲಿ ಕರ್ನಾಟಕದ ಪೌರ ನಿಗಮಗಳ ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ 
ಅಧಿನಿಯಮ, 1964ರ ಅಡಿಯಲ್ಲಿ ನಿರ್ದಿಷ್ಟ ಪಡಿಸಿದ ಒಂದು ದೊಡ್ಡ ನಗರ ಪ್ರದೇಶ, ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ 
ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 


ಸ್ಥಳ ಮುಖ್ಯೋಪಾಧ್ಯಾಯರ ಸಹಿ 
ದಿನಾಂಕ : ಮತ್ತು ಸಂಸ್ಥೆಯ ಪೂರ್ಣ ವಿಳಾಸವುಳ್ಳ ಮೊಹರು 
ಮೇಲುರುಜು 


ಕೇತ್ರ ಶಿಕಣಾಧಿಕಾರಿ 
ಉದ್‌ 2° 


೧೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 





ಪ್ರಮಾಣೀಕೃತ ಘೋಷಣೆ 
€ಲೆ ನನ್ನಿಂದ ಒದಗಿಸಿದ ಮಾಹಿತಿ/ವಿವರಣೆಯು ನಾನು ತಿಳಿದಿರುವಷ್ಟರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ 


ಕ 
ಚ್ಚ 


ಸಳ: ತಮ್ಮ ವಿಧೇಯ 
ಥಿ ೬ 
ದಿನಾಂಕ : (ಅಭ್ಯರ್ಥಿಯ ಸಹಿ) 


ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣೀಕರಿಸುತ್ತಾ ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾಧ 
ವಿಚಾರಣೆಗೆ ಬದ್ಧನಾಗಿರುತ್ತೇನೆ. 


ಸ್ಥಳ : ತಂದೆ/ತಾಯಿ/ಹೋಷಕರ ಸಹಿ 
ದಿನಾಂಕ : (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 
(ಹೆಂಡತಿ/ಗ೦ಡ/ಇವರ ಸಹಿ) 
ಸ್ಥಳೀಯ ಇಬ್ಬರು ಸಾಕ್ಷಿದಾರರು 


ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ/ಪೋಷಕರು/ಪತಿ/ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕ್ಷಿದಾರರ ಸಹಿ 1) 


(ಪೂರ್ಣ ವಿಳಾಸದೊಂದಿಗೆ) 2) 
ಪರಿಶೀಲನಾ ಪ್ರಮಾಣ ಪತ್ರ 
1. 'ಶ್ರೀ/ಶ್ರೀಮತ್ತಿ. ನಿ ಮಯಾ ಯಾಹಿ ಸಾಯ ಯರೂ ಎಂಬುವವರ ಮಗ/ಮಗಳು;ಪತಿ/ಪತ್ನಿ/ಶ್ರೀ/ ಶ್ರೀಮತಿ;,ಸುಮಾರಿ.. 


ಎಂಬುವವರು ಕರ್ನಾಟಕ ರಾಜ್ಯದ PN ಜಿಲ್ಲೆಯ ವಿಭಾಗ ........................ ಗ್ರಾಮ/ಪಟ್ಟಣ/ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ 
ಮತ್ತು ಇವರು ಜನರಲ್‌ ಮೆರಿಟ್‌ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 


2. "ಶ್ರೀ/ಶ್ರೀಮತಿ ಗುವಾರ ಯಾ ಯಾಜ ಚ ಇವರ ತಂದೆ/ತಾಯಿ/ಪೋಷಕರು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲ್ಯೂಡಿ 251 


ಬಿಸಿಎ 94, ಬೆಂಗಳೂರು, ದಿನಾಂಕ 31.01.1995 ರನ್ವಯ ಜನರಲ್‌ ಮೆರಿಟ್‌ ವರ್ಗದ ಮೇಲುಸ್ತರದಲ್ಲಿ (೦೩amy L೩yer) ಬರುವುದಿಲ್ಲವೆಂದು 


ಪ್ರಮಾಣೀಕರಿಸಲಾಗಿದೆ. 

ಸ್ಥಳ : ತಹಶೀಲ್ದಾರರು 

[a) ಬ 

ದಿವಾಿಕಳ್ಳ ಜಮ ಜೂನ ಡೂ ತಾಲ್ಲೂಕು 


ಕಛೇರಿಯ ಮೊಹರು 


ಸೂಚನೆ-1: ಇದರಲ್ಲಿ ಉಪಯೋಗಿಸಲಾದ “ಸಾಮಾನ್ಯ ನಿವಾಸಿ” ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ ಅನುಚ್ಛೇದದಲ್ಲಿನ 
ಅರ್ಥವನ್ನು ಹೊಂದಿರುತ್ತದೆ. 

ಸೂಚನೆ-2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಬ್ಯೂಡಿ 251 ಬಿಸಿಎ 94, ಬೆಂಗಳೂರು, 
ದಿನಾಂಕ 31.01.1995 ರನ್ವಯ ಮೇಲುಸ್ತರ (Creamy Layer) ದವರನ್ನು ಗುರುತಿಸಲು ನಿಗದಿಪಡಿಸಲಾಗಿರುವ ಅಂಶಗಳನ್ನು ವಿವರವಾಗಿ ಖಚಿತಪಡಿಸಿಕೊಂಡ 
ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು. 


ಪ್ರಾಂಶುಪಾಲರು, 
PR-183 ಸಶಸ್ತ ಹೊಲೀಸ್‌ ತರಬೇತಿ ಶಾಲೆ, 
50-10 ಯಲಹಂಕ, ಬೆಂಗಳೂರು-63 


KARNATAKA STATE ADMINISTRATIVE TRIBUNAL 
6" and 7" Floor, Kandaya Bhavan, K.G.Road, Bengaluru - 09 
NOTIFICATION 

No.KAT/EST(1)/REC-DRV/65/2015, Dated: 05-10-2016. 


Whereas a Provisional Select List for appointment to the posts of Drivers in K.S.A.T., was prepared and published by issuing 
Notification bearing No.KAT/EST(1)/REC-DRV/65/2015, dated:22-09-2016, inviting the objections/representations, if any, from the 
affected persons within 7 days from the date of publication. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೩೯೭ 





Whereas no one has filed any objection/representation to the said provisional selection list of Drivers, except one of the 
candidate, whose objections/representation have been considered in detail and after such consideration a suitable endorsement is 
issued separately rejecting his objections. 


In the circumstances, the names of the candidates who are selected for appointment to the posts of Drivers in Karnataka 
State Administrative Tribunal are hereby notified finally in the order of merit as mentioned below:- 





Sl. 


No Name and address of the candidate Category 





1. Ramu V. S/o Varadaraju, No.40, 3rd 'B' Main, 1st Main, Gollarahatti, Vyalikaval, 2A (Others) 
Near Police Station, Bengaluru-560003. 





2. Mayannagowda B.N. S/o Narasimhegowda, Bettadakote Village, Bilagunda General Merit (Rural) 
Post, Beluru Hobli, Nagamangala Taluk, Mandya District. 

















BY ORDER OF HON’BLE THE CHAIRMAN 
Registrar 
PR. 185 Karnataka State Administrative Tribunal 
50-10 Bengaluru-09 


IN THE COURT OF LXVIITH ADDL. CITY CIVIL & SESSION, MAYO HALL 
AT BENGALURU. 
P& SC NO. 25046/2016 
BETEEN: 
PETITIONERS T. MASOOD ALI KHAN 


5/೦. LATE.MOHAMMED SANAULLA KHAN 
AGED ABOUT 28 YEARS 


2. SMT.SAYEEDUNNISSA 
W/O.LATE.MOHAMMED SANAULLA KHAN 
AGED ABOUT 63 YEARS 


3. SMT.GULZAR KHAN 
D/O. LATE.MOHAMMED SANAULLA KHAN 
AGED ABOUT 40 YEARS 
ALL ARE RESIDING AT 
18/1, 2° Cross, Appaiah Garden, 
Jogupalya Ulsoor, Bengaluru-560008. 


Vs RESPONDENT NIL 
PUBLIC NOTICE 


Notice is hereby given that a petition has been made to this Court under Section 372 of the Indian Succession Act, 1925 (Act 
No.39 of 1925) for grant of Succession Certificate in favour of the 1° Petitioner Sri.Masood Ali Khan in respect of the petition Schedule 
property mentioned below of deceased Mohammed Sanaulla Khan Proprietor M/s. Ganga Scientific Works who died intestate on 
14.1.2015. 


Be it known that no caveat has been entered and the said petition is for hearing on 15.12.16 at 11.00 a.m. Persons claiming 
to have any interest may come and see the proceedings before the grant of succession certificate in favour of 1° petitioner sri.Masood 
Ali Khan. 


SCHEDULE PROPERTY 
M/s. Ganga Scientific Works Proprietor, Mohammed Sanaulla Khan situated at No.51/12 (7-A) 1° Floor, M.T.B Road, 
Armugam Modaliar Road, Kalasipalyam, Bengaluru -560002, has been registered as a dealer under section 22 of Karnataka value 
added Tax 2003 TIN no 29760112405 with Asst. Commissioner of Commercial Tax LVO 110, Chamrajpet, Bengaluru -18. The said 
dealer is also registered Under CST Act 1956, effective from 1.4.2005. 


Given under my hand and seal of this Court on this 10" day of November 2016. 
PD-64 BY ORDER OF THE COURT 


SC-05 Assistant Registrar, 
City Civil Court, Mayo Hall, Bengaluru. 


೧೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 





FORM - | 
(See Rule 09) 
OFFICE OF THE DEPUTY DIRECTOR OF PUBLIC INSTRUCTIONS VIJAYAPUR. 
NOTIFICATION Dated : 27-10-2016. 


Shri. CHANNAPPA 5/೦ SOMAPPA CHILKARAGI working as Assistant Teacher in the Education Department of Office of 
the Government Higher Primary School, Bilebhavi is permitted to change his name to CHANDRASHEKHAR SOMAPPA SIDARADDI. 


PD C/N-80 DEPUTY DIRECTOR OF PUBLIC INSTRUCTIONS 
50-10 VIJAYAPUR. 


FORM - | 
(See Rule 09) 
OFFICE OF THE B.E.0. BILAGI. DIST. BAGALKOT. 
NOTIFICATION Dated : 17-10-2016. 


Shri. BASAVANT LAMANI working as BRP in the Education Department of Office of the B.E.0., Bilagi is permitted to 
change his name to BASAVARAJ RATHOD. 


PD C/N-81 BLOCK EDUCATION OFFICER 
50-10 81101, 


FORM - | 
(See Rule 09) 
OFFICE OF THE DEPUTY DIRECTOR OF PUBLIC INSTRUCTIONS BAGALKOT. 
NOTIFICATION Dated : 19-10-2016. 


Shri. SANGAPPA SANNATANGI working as BRP in the Education Department of Office of the B.R.C., Bagalkot is 
permitted to change his name to SANGAMESH SANNATANGI. 


PD C/N-82 DEPUTY DIRECTOR OF PUBLIC INSTRUCTIONS 
50-10 BAGALKOT. 


FORM - | 
(See Rule 09) 
OFFICE OF THE DEPUTY DIRECTOR OF PUBLIC INSTRUCTIONS BAGALKOT. 
NOTIFICATION Dated : 17-10-2016. 


Shri. KISAN LAMANI working as Assistant Teacher in the Education Department of Office of the B.E.0., Bilagi is permitted 
to change his name to KISHAN CHAVAN. 


PD C/N-83 DEPUTY DIRECTOR OF PUBLIC INSTRUCTIONS 
50-10 BAGALKOT. 


FORM -1 
(See Rule 09) 
OFFICE OF THE DEPUTY DIRECTOR OF PUBLIC INSTRUCTIONS BAGALKOT. 
NOTIFICATION Dated : 19-10-2016. 


Shri. MAHANTESH LAMANI working as Assistant Teacher in the Education Department of Office of the G.H.S., 886801 is 
permitted to change his name to MAHANTESH CHAVAN. 


PD C/N-84 DEPUTY DIRECTOR OF PUBLIC INSTRUCTIONS 
50-10 BAGALKOT. 


FORM - | 
(See Rule 09) 
OFFICE OF THE DISTRICT HEALTH AND FAMILY WELFARE OFFICER, RAICHUR 
NOTIFICATION Dated : 05-10-2016. 


Shri. V. BABURAO working as Peon in the Health and Family Welfare Department of Office of the District Health and Family 
Welfare Officer, Raichur is permitted to change his name 10 M. BABUMIYA. 
PD C/N-85 DISTRICT HEALTH AND FAMILY WELFARE OFFICER, 
50-10 RAICHUR. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೩೯೯ 





FORM-IV 
(See Rule 12) 
NOTICE Dated : 03-09-2016 
It is hereby notified that the undersigned has changed her name from BHAVANA S GAWARI to BHAVANA ೧ MAALE. 


PD C/N-86 BHAVANA 5 GAWARI 
50-10 


FORM-IV 
(See Rule 12) 
NOTICE Dated : 16-09-2016 


It is hereby notified that the undersigned has changed his name from MARUTHI. FAKKIRAPPA. WADDAR to MARUTHI. 
FAKKIRAPPA. ANDALAGI. 


PD C/N-87 MARUTHI FAKKIRAPPA WADDAR 
50-10 


FORM-IV 
(See Rule 12) 
NOTICE Dated : 28-09-2016 
It is hereby notified that the undersigned has changed his name from M. RAVINDRA KUMAR to M RAFI. 


PD C/N-88 M. RAVINDRA KUMAR 
50-10 


FORM - | 
(See Rule 09) 
OFFICE OF THE DEPUTY DIRECTOR OF PUBLIC INSTRUCTIONS, VIJAYAPUR. 
NOTIFICATION Dated : 27-10-2016. 
Shri. IRAYYA S/o AMBRAYYA MATH working as Assistant Master in the Education Department of Government Higher 
Primary School, Nebageri Taluk Muddebihal is permitted to change his name to IRAYYA AMARAYYA HIREMATH. 


PD C/N-89 DEPUTY DIRECTOR OF PUBLIC INSTRUCTIONS, 
50-10 VIJAYAPUR. 


FORM-IV 
(See Rule 12) 
NOTICE Dated : 03-10-2016 


It is hereby notified that the undersigned has changed his name from B.A. GANJIHAL to BASAVARAJ TULASIGERAPPA 
MOKHASHI. 


PD C/N-90 B.A. GANJIHAL 
50-10 


FORM-IV 
(See Rule 12) 
NOTICE Dated : 25-10-2016 
It is hereby notified that the undersigned has changed her name from Smt. BASAMMA H DODDAGOUDAR to Smt. SUDHA 
VIKRAM KULKARNI. 
PD C/N-91 BASAMMA H DODDAGOUDAR 
50-10 


೧೪೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ 


ಭಾಗ ೫ 





ಕರ್ನಾಟಕ ಲೋಕಸೇವಾ ಆಯೋಗ, ಉದ್ಯೋಗ ಸೌಧ, ಬೆಂಗಳೂರು-01. 
ಅಧಿಸೂಚನೆ 
ಸಂಖ್ಯೆ: ಆರ್‌(3)45/2016-17/ಪಿಎಸ್‌ಸಿ, ದಿನಾಂಕ: 16-11-2016. 


1. ಕರ್ನಾಟಕ ನಾಗರಿಕ ಸೇವಾ (ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ ನೇಮಕಾತಿ) ನಿಯಮಗಳು 1983 ಮತ್ತು 2015ರ ತಿದ್ದುಪಡಿಗಳನ್ವಯ ಈ 
ಕೆಳಕಂಡ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ ಹುದ್ದೆಗಳನ್ನು ಭರ್ತಿಮಾಡಲು ON-LINE ಮೂಲಕ 
ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. 


































































































ಬೆರಳಚ್ಚುಗಾರರು ಶೀಘ್ರಲಿಪಿಗಾರರು 
ಕ್ರಸಂ ಇಲಾಖೆಗಳ ಹೆಸರು ಉಳಿಕೆ ಮೂಲ ಹೈ.ಕ ಉಳಿಕೆ ಮೂಲ ಹೈ.ಕ 
ವೃಂದದ ಹುದ್ದೆಗಳು | ಹುದ್ದೆಗಳು ವೃಂದದ ಹುದ್ದೆಗಳು | ಹುದ್ದೆಗಳು 
1 ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು 06 01 03 01 
2 ಕರ್ನಾಟಕ ವಿಮಾ ಇಲಾಖೆ ದ 03 ದ 01 
3 ವಾಣಿಜ್ಯ ತೆರಿಗೆಗಳ ಇಲಾಖೆ 236 33 ದ 10 
4 ಅಲ್ಪ ಸಂಖ್ಯಾತರ ನಿರ್ದೇಶನಾಲಯ ದ ದ 01 ದ 
5 ಕೈಗಾರಿಕಾ ಮತ್ತು ವಾಣಿಜ್ಯ ನಿರ್ದೇಶನಾಲಯ ದ 01 ದ 02 
6 ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ ದ ದ 02 ದ 
7 ಆಯುಷ್‌ ಇಲಾಖೆ — 03 ದ 01 
8 ಪೊಲೀಸ್‌ ಮಹಾ ನಿರ್ದೇಶಕರು, ಗೃಹ ರಕ್ಷಕ ಹಾಗೂ ಪೌರರಕ್ಷಣಾ ದ 02 01 — 
ಇಲಾಖೆ 
9 ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಅಗ್ನಿ ಶಾಮಕ ಮತ್ತು ದ ದ 01 ದ 
ತುರ್ತು ಸೇವೆಗಳ ಇಲಾಖೆ 
10 ರಾಜ್ಯ ಲೆಕ್ಕ ಪತ್ರ ಇಲಾಖೆ 31 08 02 — 
11 | ರೇಷ್ಮೆ ಕೃಷಿ ಮತ್ತು ಅಭಿವೃದ್ಧಿ ಇಲಾಖೆ ದ 05 - 01 
12 ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ದ 06 01 — 
13 ತೋಟಗಾರಿಕೆ ನಿರ್ದೇಶನಾಲಯ ದ 08 ದ 01 
14 ಮೀನುಗಾರಿಕೆ ನಿರ್ದೇಶನಾಲಯ ದ 07 ದ ದ 
15 ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ 07 03 ದ ದ 
ನಿರ್ದೇಶನಾಲಯ 
16 ಭೂಮಾಪನ ಕಂದಾಯ ಮತ್ತು ಭೂದಾಖಲೆಗಳ ಇಲಾಖೆ — 07 ದ ದ 
17 ಪದವಿ ಪೂರ್ವಶಿಕ್ಷಣ ಇಲಾಖೆ — 01 ದ 01 
18 | ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದ 04 01 ದ 
19 ಸಹಕಾರ ಇಲಾಖೆ — 14 ದ 03 
20 ಪಶುಪಾಲನಾ ಮತ್ತು ಪಶುವೈದ್ಯಸೇವಾ ಇಲಾಖೆ ದ 04 ದ 02 
21 ಕೈಮಗ್ಗ ಮತ್ತು ಜವಳಿ ಅಭಿವೃದ್ಧಿ ಇಲಾಖೆ — ದ — 01 
22 | ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ನ 06 ಷು 01 
23 ಯುವಜನ ಸೇವಾ ಮತ್ತು ಕ್ರೀಡಾ ನಿರ್ದೇಶನಾಲಯ ದ 01 ದ 01 
24 ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ದ 03 ದ ದ 
25 ಭಾಷಾಂತರ ನಿರ್ದೇಶನಾಲಯ 01 — 03 — 
26 ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ-ಮಣ ನಿರ್ವಹಣೆ ಇಲಾಖೆ ದ ದ 02 ದ 
27 ಯುವ ಸಬಲೀಕರಣ ಮತ್ತು ಕ್ರೀಡಾ ನಿರ್ದೇಶನಾಲಯ ದ ದ 02 ದ 
28 ಕಾನೂನು ಮಾಪನ ಶಾಸ್ತ್ರ ಇಲಾಖೆ — 04 ದ 01 
29 ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ದ 07 ದ ದ 




























































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೦೧ 
ಬೆರಳಚ್ಚುಗಾರರು ಶೀಘ್ರಲಿಪಿಗಾರರು 
ಕ್ರಸಂ ಇಲಾಖೆಗಳ ಹೆಸರು ಉಳಿಕೆ ಮೂಲ ಹೈ.ಕ ಉಳಿಕೆ ಮೂಲ ಹೈ.ಕ 
ವೃಂದದ ಹುದ್ದೆಗಳು | ಹುದ್ದೆಗಳು ವೃಂದದ ಹುದ್ದೆಗಳು | ಹುದ್ದೆಗಳು 
30 ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆ — 01 — ದ 
31 ಅಬಕಾರಿ ಇಲಾಖೆ ದ 02 ದ ದ 
32 ತಾಂತ್ರಿಕ ಶಿಕ್ಷಣ ಇಲಾಖೆ ದ 16 ದ ದ 
ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕದ ತೆ i ತ 
33 ಕಾರಾಗೃಹಗಳ ಇಲಾಖೆ 
34 ಜಿಲ್ಲಾಧಿಕಾರಿಗಳು, ಕಲಬುರಗಿ ಜಿಲ್ಲೆ — — — 1] 
ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಚ ಪ ib ತ 
35 | (ನಿ) ಇಲಾಖೆ 
36 ಪೌರಾಡಳಿತ ನಿರ್ದೇಶನಾಲಯ ಬೆ೦ಗಳೂರು ದ ದ 02 01 
ಪೌರಾಡಳಿತ ನಿರ್ದೇಶನಾಲಯದ ವ್ಯಾಪ್ತಿಯಲ್ಲಿನ ನಗರ ಸ್ಥಳೀಯ 
37 ಸಂಸ್ಥೆಗಳು 
38 ಪೌರಾಡಳಿತ ನಿರ್ದೇಶನಾಲಯ-ಮಹಾನಗರ ಪಾಲಿಕೆ (ಕರ್ಲುಗಿ ಪ ಪ | 4 
ಮತ್ತು ಬಳ್ಳಾರಿ) 
281 151 23 71 
432 94 
ಒಟ್ಟು 526 
* ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ: 
* ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ: 15-12-2016 (ರಾತ್ರಿ 11-45 ಘಂಟೆಯೊಳಗೆ) 
* ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ: 16-12-2016 (ಅಂಚೆ ಕಛೇರಿಯ ಕಾರ್ಯದ ವೇಳೆಯೊಳಗೆ) 
ವಿಶೇಷ ಸೂಚನೆ: 


1 ಅರ್ಜಿಗಳನ್ನು ಆನ್‌-ಲೈನ್‌ (೦೫-180) (ಎಲೆಕ್ಟಾನಿಕ್‌ ಮಾರ್ಗ) ಮುಖಾಂತರ ಮಾತ್ರ ಸಲ್ಲಿಸತಕ್ಕದ್ದು, ಅರ್ಜಿಗಳನ್ನು ಖುದ್ದಾಗಿ ಅಥವಾ 
ಅಂಚೆ ಮೂಲಕ ಪ್ರತ್ಯೇಕವಾಗಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಇಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


2 ಈ ಅಧಿಸೂಚನೆಯಲ್ಲಿ ಪ್ರಕಟಿಸುವ ಇಲಾಖಾವಾರು ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭದಲ್ಲಿ 
ಬದಲಾವಣೆಗೆ ಒಳಪಟ್ಟಿರುತ್ತದೆ. ಅಲ್ಲದೆ ಈ ಬಗ್ಗೆ ಆಯೋಗದ ತೀರ್ಮಾನವೇ ಅಂತಿಮವಾಗಿರುತ್ತದೆ. 


3 ಅಭ್ಯರ್ಥಿಗಳು On-Line ಮೂಲಕ ಅರ್ಜಿ ಸಲ್ಲಿಸುವ ಮುನ್ನ ನೀಡಿರುವ ಸೂಚನೆಗಳನ್ವಯ ಗಮನಿಸಿ ಭರ್ತಿ ಮಾಡತಕ್ಕದ್ದು. 
4 ತಪ್ಪು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಅಂತಹವರ ವಿರುದ್ದ ಆಯೋಗವು ಕಾನೂನಿನನ್ವಯ ಸೂಕ್ತ ಕ್ರಮಕೈಗೊಳ್ಳುವುದು. 


ಅರ್ಜಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದ ಅಂಕಣದಲ್ಲಿ ಉಪಯೋಗಿಸಿದ ಪದಗಳ ಅರ್ಥವನ್ನು ಈ ಕೆಳಕಂಡಂತೆ ಅರ್ಥೈಸಿಕೊಳ್ಳಬೇಕು: 



































ಸಾ.ಅ ಸಾಮಾನ್ಯ ಅರ್ಹತೆ GM General Merit 
ಪ.ಜಾ ಪರಿಶಿಷ್ಟ ಜಾತಿ SC Scheduled Caste 
ಪ.ಪಂ ಪರಿಶಿಷ್ಟ ಪಂಗಡ 57 Scheduled Tribe 
ಪ್ರ-1 ಪ್ರವರ್ಗ-1 Cat -1 Category -| 

2ಎ ಪ್ರವರ್ಗ-2ಎ 2A Category - 2A 
2ಬಿ ಪ್ರವರ್ಗ-2ಬಿ 28 Category -28 

3ಎ ಪ್ರವರ್ಗ-3ಎ 3A Category - 3A 

3ಬಿ ಪವರ್ಗ-3ಬಿ 3B Category - 3B 
ಮಾ.ಸ ಮಾಜಿ ಸೈನಿಕ Ex-MP Ex-Military Person 
ಗ್ರಾ.ಅ. ಗ್ರಾಮೀಣ ಅಭ್ಯರ್ಥಿ Rural Rural Candidate 

















೧೪೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 









































ಕ.ಮಾ.ಅ ಕನ್ನಡ ಮಾಧ್ಯಮ ಅಭ್ಯರ್ಥಿ KMS Kannada Medium Student 
ಅಂ.ವಿ. ಅಂಗವಿಕಲ PH Physically Handicapped Person 
ಯೋನಿ.ಅ ಯೋಜನೆಯಿಂದ ನಿರಾಶ್ರಿತ ಅಭ್ಯರ್ಥಿ PDP Project Displaced Person 
ಹೈ.ಕ. ಹೈದ್ರಾಬಾದ್‌-ಕರ್ನಾಟಕ HK Hyderabad-Karnataka 
2. ಶುಲ್ಯ-- 
ಸಾಮಾನ್ಯ ಅರ್ಹತೆ, ಪ್ರವರ್ಗ 2(ಎ). 2(ಬಿ), 3(ಎ), 3(ಬಿ) ಗೆ ಸೇರಿದ ಅಭ್ಯರ್ಥಿಗಳಿಗೆ ₹; 300/- 
ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕ 25/- 














2.1 ಅರ್ಜಿಗಳನ್ನು ON-LINE ಮೂಲಕ ಭರ್ತಿ ಮಾಡಿ ನಿಗಧಿತ ಶುಲ್ಕವನ್ನು ಕರ್ನಾಟಕದ ಯಾವುದೇ ಎಲೆಕ್ಟಾನಿಕ್‌ ಅಂಚೆ ಕಛೇರಿಯ ಕೆಲಸದ 
ವೇಳೆಯೊಳಗೆ (6-Payment Post Offices Only) ಪಾವತಿ ಮಾಡಬಹುದು. ಇದನ್ನು ಹೊರತುಪಡಿಸಿ ಡಿ.ಡಿ. ಪೋಸ್ಟಲ್‌ ಆರ್ಡರ್‌, ಮನಿ ಆರ್ಡರ್‌ 
ಇತ್ಯಾದಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕ ಪಾವತಿಸದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

3. ಅಭ್ಯರ್ಥಿಗಳು ON-LINE ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳತಕ್ಕದ್ದು. 

ಹಂತ 1:- ಅಭ್ಯರ್ಥಿಗಳು ಆಯೋಗದ ಅಧಿಕೃತ ವೆಬ್‌ಸೈಟ್‌ http://kpsc.kar.nic.in/Home page ನಲ್ಲಿ APPLY ON-LINE ಲಿಂಕ್‌ ರಲ್ಲಿ 
APPLICATION FOR THE POSTS OF STENOGRAPHERS/TYPISTS ಅನ್ನು ಒತ್ತಿದಲ್ಲಿ ಮುಂದಿನ ಪುಟದಲ್ಲಿ ಅಧಿಸೂಚನೆಯನ್ನು ಡೌನ್‌ 
ಲೋಡ್‌ ಮಾಡಿಕೊಳ್ಳಲು ಸೂಚನೆಗಳು ಇರುತ್ತವೆ. ಅರ್ಜಿಯನ್ನು ಭರ್ತಿ ಮಾಡುವ ಮುನ್ನ ಅಧಿಸೂಚನೆಯನ್ನು ಓದತಕ್ಕದ್ದು. ಅರ್ಜಿ ಸಲ್ಲಿಸಲು 
ಪ್ರಾರಂಭದ ದಿನಾ೦ಕ/ಕೊನೆಯ ದಿನಾಂಕ ಹಾಗೂ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕದ ವಿವರಗಳು ಮೂಡುತ್ತವೆ. ಈ ಪುಟದಲ್ಲಿ New Registration 
ಹಾಗೂ ready 7001919166 80100 ಗಳು ಇದ್ದು ನೀವು ಹೊಸದಾಗಿ ನೊಂದಾಯಿಸಬೇಕಿದ್ದಲ್ಲಿ New Registration Button ಒತ್ತಬೇಕು ಅಥವಾ 
ಈಗಾಗಲೇ ನೊಂದಾಯಿಸಿದ್ದಲ್ಲಿ Already Registered Button ಅನ್ನು ಒತ್ತಬೇಕು. 


ಹಂತ 2:- New Registration 81100 ಒತ್ತಿದಲ್ಲಿ Registration ನಮೂನೆ ಮೂಡುತ್ತದೆ. ಇದರಲ್ಲಿನ ಅಗತ್ಯ ಮಾಹಿತಿಯನ್ನು ಅಂದರೆ ಹೆಸರು, 
ತಂದೆ/ತಾಯಿಯ /ಗಂಡ /ಹೆ೦ಡತಿಯ ಹೆಸರು, ಜನ್ಮ ದಿನಾಂಕ ಹಾಗೂ ಇ-ಮೇಲ್‌ ವಿಳಾಸವನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. ಈ ಮಾಹಿತಿಯು 
ಸರಿಯಾಗಿದೆ ಎಂದು ಚೆಕ್‌ ಬಾಕ್ಸ್‌ನಲ್ಲಿ | 807966 ಎಂದು ಒತ್ತಿದ ನಂತರ Submit Button ಅನ್ನು ಒತ್ತಬೇಕು. ಆಗ ನಿಮಗೆ 100/೧ 10 ಮತ್ತು Password 
ಅನ್ನು ನಿಮ್ಮ ಇಮೇಲ್‌ ವಿಳಾಸಕ್ಕೆ ರವಾನಿಸಲಾಗುತ್ತದೆ. 

ಹಂತ 3:- Submit Button ಅನ್ನು ಒತ್ತಿದ ಕೂಡಲೇ ನೀವು ಔ60100೧ ನಮೂನೆಯಲ್ಲಿ ಭರ್ತಿ ಮಾಡಿದ ವಿವರಗಳು ಪರದೆಯಲ್ಲಿ 
ಮೂಡುತ್ತವೆ. ಈ ಪುಟದ ಮೇಲ್ಭಾಗದಲ್ಲಿ ಕಾಣಿಸುವ 10000! Button ಅನ್ನು ಒತ್ತಿ ೬06 ಪುಟದಲ್ಲಿ ನಿಮ್ಮ 061೧ 1 ಮತ್ತು 8886016 ಅನ್ನು 
ಉಪಯೋಗಿಸಿ 0017. 8000 ಒತ್ತಿದಲ್ಲಿ 868615900೧ ನಮೂನೆಯಲ್ಲಿ ಭರ್ತಿ ಮಾಡಿದ ಎಲ್ಲಾ ವಿವರಗಳು ಮೂಡುತ್ತವೆ. ಈ ಪುಟದಲ್ಲಿನ 
ಮೇಲ್ಭಾಗದಲ್ಲಿ Continue Button ಅನ್ನು ಒತ್ತಿದಲ್ಲಿ ಅರ್ಜಿ ನಮೂನೆ ಮೂಡುತ್ತದೆ. ಈ ಅರ್ಜಿ ನಮೂನೆ ಮೇಲೆ ಮೂಡುವ 04 800೧ ಗಳಾದ 
Personal Details/Qualification Details’ Additional Details and Documents Upload & Payment Details Button ಗಳಿದ್ದು Personal Details 
Button ಒತ್ತಿದಲ್ಲಿ ನೀವು 7690180810೧ ನಮೂನೆಯಲ್ಲಿ ಭರ್ತಿ ಮಾಡಿದ ವಿವರಗಳು ಪರದೆಯಲ್ಲಿ ಮೂಡುತ್ತವೆ. ನಂತರ Qualihication Details 
Additional Details ಪುಟದ ಮೇಲ್ಭಾಗದಲ್ಲಿ ನೀವು ಶೀಘ್ರಲಿಪಿಗಾರರು ಅಥವಾ ಬೆರಳಚ್ಚುಗಾರರ ಅಥವಾ ಎರಡೂ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಿರಿ 
ಎಂಬ ಮಾಹಿತಿ ನೀಡಿ ವಿವರಗಳನ್ನು ಭರ್ತಿ ಮಾಡಿ, ಹುದ್ದೆಯ /ಇಲಾಖೆಯ ಆಧ್ಯತೆಗಳನ್ನು ನೀಡ ಬೇಕು. ಆಯಾ ಪುಟಗಳಲ್ಲಿನ ಎಲ್ಲಾ ವಿವರಗಳನ್ನು 
ಭರ್ತಿ ಮಾಡತಕ್ಕದ್ದು. ಅರ್ಜಿಯನ್ನು ಭರ್ತಿ ಮಾಡಿದ ನಂತರ ನಮೂದಿಸಿದ ವಿವರಗಳನ್ನು ಮತ್ತೊಮ್ಮೆ ಕೂಲಂಕಷವಾಗಿ ಪರಿಶೀಲಿಸಿಕೊಳ್ಳಲು ಪ್ರತಿ 
ಪುಟದಲ್ಲಿಯೂ 58/9 & Continue Button ಅನ್ನು ಒತ್ತಿ ಮುಂದುವರೆಯಬೇಕು. ನಿಮ್ಮ ಅರ್ಜಿಯಲ್ಲಿ ಯಾವುದೇ ವಿವರಗಳ ಬದಲಾವಣೆ ಅಗತ್ಯವಿದ್ದರೆ 
ಆಯಾ ಪುಟದಲ್ಲಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಬಹುದು. 


ಹಂತ 4:- Documents Upload & Payment Details Button ಅನ್ನು ಒತ್ತಿ ನೀವು ಸ್ಕ್ಯಾನ್‌ ಮಾಡಿಕೊಂಡಿರುವ ಸಹಿ ಹಾಗೂ ಭಾವಚಿತ್ರವನ್ನು 
ನೀಡಿರುವ ಸೂಚನೆಗಳಂತೆ ೬01086 ಮಾಡಬೇಕು. ನಿಮ್ಮ ವಿದ್ಯಾರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿಗಳ ಸ್ಕಾನ್‌ ಮಾಡಿರುವ ಪ್ರತಿಗಳನ್ನು ಕಡ್ಡಾಯವಾಗಿ 
upload ಮಾಡತಕ್ಕದ್ದು. ಸಹಿ, ಭಾವಚಿತ್ರ ಹಾಗೂ ದಾಖಲೆಗಳ ಅಳತೆಗಳು ಈ ಕೆಳಕಂಡಂತಿರಬೇಕು: 





ಪಾಸ್‌ ಹೋರ್ಟ್‌ ಭಾವಚಿತ್ರ ಹಾಗೂ ಸಹಿ ಅಳತೆ 








ಪಾಸ್‌ ಹೋರ್ಟ್‌ ಭಾವಚಿತ್ರ ಅಳತೆ 





30mm 





File Size < 80 kb 80mm 





DPI Setting = 100 dpl 





Image Scale = 100% 





Color = True Color 


Type = JPEG/JPG 


ದಾಖಲೆಗಳ ಅಳತೆ Pdf / JPEG/JPG ನಮೂನೆ - 150 kb 























ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೦೩ 





ಹಂತ-5:- ಸಹಿ, ಭಾವಚಿತ್ರ, ವಯೋಮಿತಿ/ವಿದ್ಯಾರ್ಹತೆ/ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು upload ಮಾಡಿದ ನಂತರ 
ದೃಢೀಕರಣವನ್ನು ಓದಿ | agree Text Box ನಲ್ಲಿ ನಿಮ್ಮ ಒಪ್ಪಿಗೆಯನ್ನು ನೀಡಬೇಕು. ನಿಮ್ಮ ಅರ್ಜಿಯನ್ನು ಪರಿಶೀಲಿಸಲು Preview Application ಅನ್ನು 
ಒತ್ತಿ ಅರ್ಜಿಯ ಯಾವುದೇ ವಿವರಗಳ ಬದಲಾವಣೆ ಅಗತ್ಯವಿದ್ದರೆ ತಿದ್ದುಪಡಿಗಳನ್ನು ಮಾಡಬಹುದು. 5011 8000 ಅನ್ನು ಒತ್ತಿದಲ್ಲಿ ಭರ್ತಿಮಾಡಿರುವ 
ಅರ್ಜಿಯ ನಮೂನೆಯನ್ನು ನೋಡಲು 0011038000 8011 Button ಅನ್ನು ಒತ್ತಬೇಕು. ಈ ನಮೂನೆಯ ಮೇಲ್ಭಾಗದಲ್ಲಿರುವ Print Form Button 
ನ್ನು ಒತ್ತಿ ನೀವು ಭರ್ತಿ ಮಾಡಿರುವ ಅರ್ಜಿ ನಮೂನೆಯನ್ನು ಮುದಿಸಿಕೊಳ್ಳಬಹುದು. ನಂತರ Callan Dowಗlಂad 80000 ಅನ್ನು ಒತ್ತಿದ್ದಲ್ಲಿ ಶುಲ್ಕ 
ಪಾವತಿಸಲು ದ್ವಿಪ್ರತಿಯಲ್ಲಿ ಚಲನ್‌ ಪರದೆಯ ಮೇಲೆ ಮೂಡುತ್ತಿದ್ದು, ಇದರಲ್ಲಿ Save ಅಥವಾ 0೦೧1೦೩೮ 80000 ಗಳಿರುತ್ತವೆ. Challan 
Download ಮಾಡಿಕೊಂಡು ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಇ-ಪಾವತಿ ಅಂಚೆ ಕಛೇರಿಯಲ್ಲಿ ನಿಗದಿತ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಿ, 
ಅಂತಿಮವಾಗಿ ಪೋಸ್ಟ್‌ ಆಫೀಸ್‌ ಸ್ಪಿಕ್ಕರ್‌ ಅನ್ನು ನಿಮ್ಮ Challan ಪ್ರತಿಯ ಮೇಲೆ ಅಂಟಿಸುವುದರಿಂದ ನಿಮ್ಮ ಶುಲ್ಕ ಪಾವತಿಯನ್ನು ದೃಢಪಡಿಸಲಾಗುತ್ತದೆ. 


Submit Button ಅನ್ನು ಒತ್ತಿದ ನಂತರ ಅರ್ಜಿಯಲ್ಲಿ ಯಾವುದೇ ತಿದ್ದುಪಡಿಗಳನ್ನು ಮಾಡಲು ಅವಕಾಶ ಇರುವುದಿಲ್ಲ. 





Note:- ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ: 16-12-2016ರ (ಅಂಚೆ ಕಛೇರಿಗಳ ಕಾರ್ಯದ ವೇಳೆಯೊಳಗೆ) ನಂತರ ಶುಲ್ಕವನ್ನು 
ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 











ಹಂತ 6:- ಶುಲ್ಕ ಪಾವತಿಯ ಎರಡು ದಿನಗಳ ನಂತರ ಶುಲ್ಕ ಸ್ವೀಕೃತಿಯ ವಿವರಗಳನ್ನು www.Karnatakapost. gov.in ರಲ್ಲಿ ನೋಡಬಹುದು. 
ಈ ವಿಷಯದಲ್ಲಿ ಏನಾದರೂ ತೊಂದರೆಯಾದಲ್ಲಿ 60 line ಅನ್ನು ಸಂಪರ್ಕಿಸಬಹುದು. 

ಹಂತ-7:- ಕ್ರಮಬದ್ಧವಾಗಿ ಅರ್ಜಿಯನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಅವರ ಇ-ಮೇಲ್‌ ವಿಳಾಸಕ್ಕೆ ಅರ್ಜಿ ಸ್ವೀಕೃತಿಯ ಮಾಹಿತಿಯನ್ನು 
ಕಳುಹಿಸಲಾಗುವುದು. 
3.1 ಅಭ್ಯರ್ಥಿಗಳು ಅರ್ಜಿಯಲ್ಲಿ ತಮ್ಮ ಮಿಂಚಂಚೆ (ಇ-ಮೇಲ್‌) ವಿಳಾಸವನ್ನು (Unique 5178110) ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 
3.2 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ವಿಳಂಬ ಮಾಡದೆ ಮುಂಚಿತವಾಗಿ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 
3.3 ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾ೦ಕ/ಸಮಯದ ನಂತರ ಶುಲ್ಕವನ್ನು ಸಂದಾಯ ಮಾಡಲು ಅವಕಾಶವಿರುವುದಿಲ್ಲ. 


ವಿಶೇಷ ಸೂಚನೆ: ೦೧-176 ಮೂಲಕ ಅರ್ಜಿಯನ್ನು ಭರ್ತಿಮಾಡುವ ಸಂದರ್ಭದಲ್ಲಿ ಯಾವುದಾದರೂ ತಾಂತ್ರಿಕ ತೊಂದರೆ ಅಥವಾ ಸಮಸ್ಯೆ 
ಎದುರಾದಲ್ಲಿ ಸಹಾಯವಾಣಿ (lp line) No. 9986760557 ಮೂಲಕ ಬೆಳಿಗ್ಗೆ 9-00 ಗಂಟೆಯಿಂದ ಸಂಜೆ 6-00 ಗಂಟೆಯವರೆಗೆ ಸಂಪರ್ಕಿಸಿ ಅಗತ್ಯ 
ಮಾಹಿತಿ ಪಡೆದು ಅರ್ಜಿ ಸಲ್ಲಿಸಬಹುದು. 
4. ಅರ್ಹತಾ ಷರತ್ತುಗಳು: 
(ಅ) ಭಾರತೀಯ ನಾಗರಿಕನಾಗಿರತಕ್ಕದ್ದು. 
(ಆ) ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿ ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು 
ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪೂರ್ವಾನುಮತಿಯನ್ನು ಪಡೆಯದೇ ನೇಮಕಾತಿಗೆ ಅರ್ಹರಾಗುವುದಿಲ್ಲ. 


(ಇ) ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಮತ್ತು ಅವರ ನೇಮಕಾತಿಯು ಕರ್ತವ್ಯಗಳ ದಕ್ಷ ನಿರ್ವಹಣೆಗೆ 
ಆತಂಕವನ್ನುಂಟು ಮಾಡುವ ಸಂಭವ ಇರುವ ಯಾವುದೇ ದೈಹಿಕ ನ್ಯೂನತೆಯಿಂದ ಮುಕ್ತರಾಗಿರಬೇಕು. 
(ಈ) ದೈಹಿಕವಾಗಿ ಅನರ್ಹರಾಗಿದ್ದಾರೆಂಬುದಾಗಿ ವೈದ್ಯಕೀಯ ಮಂಡಳಿಯ ವರದಿಯ ಮೇಲೆ ಅನರ್ಹರೆಂಬುದಾಗಿ ತಿರಸ್ಕರಿಸುವ ಪೂರ್ಣ ವಿವೇಚನೆಯನ್ನು 
ರಾಜ್ಯ ಸರ್ಕಾರವು ಕಾಯ್ದಿರಿಸಿಕೊಂಡಿದೆ ಮತ್ತು ಸರ್ಕಾರದ ವಿವೇಚನೆಯು ಯಾವುದೇ ವಿಧದಲ್ಲೂ ಈ ನಿಯಮಗಳ ಮೂಲಕ ಸೀಮಿತವಾಗಿರುವುದಿಲ್ಲ. 
ನಿಗದಿತ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಈ ಮೇಲ್ಕಂಡ ಅರ್ಹತೆಗಳನ್ನು ಹೊಂದಿರುವ ಅಭ್ಯರ್ಥಿಗಳು ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು 
ಅರ್ಹತೆಯನ್ನು ಹೊಂದಿರುತ್ತಾರೆ. 
5, ಶೈಕ್ಷಣಿಕ ವಿದ್ಯಾರ್ಹತೆ: 
ಲ p) 


ಕರ್ನಾಟಕ ಸಿವಿಲ್‌ ಸೇವಾ (ಬೆರಳಚ್ಚುಗಾರರ ಮತ್ತು ಶೀಘ್ರಲಿಪಿಗಾರರ ಹುದ್ದೆಗಳ ನೇಮಕಾತಿ) ನಿಯಮಗಳು 1983 ಹಾಗೂ ತಿದ್ದುಪಡಿ ನಿಯಮ- 
ತಿರನ್ವಯ (ಸರ್ಕಾರಿ ಪತ್ರ ಸಂಖ್ಯೆ: ಸಿಅಸುಇ 7 ಸೇವನೆ 2014, ದಿನಾಂಕ: 15.12.2015 ರನ್ವಯ) 


(ಅ) ಶೀಘ್ರಲಿಪಿಗಾರರ ಹುದ್ದೆಗಳಿಗೆ : 


1. ಪದವಿ ಪೂರ್ವ ಶಿಕ್ಷಣ (೧೦) ಅಥವಾ ಮೂರು ವರ್ಷದ ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಇನ್‌ ಡಿಪ್ಲೋಮಾ ಅಥವಾ ತತ್ಸಮಾನ 
ವಿದ್ಯಾರ್ಹತೆ. 
2. ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ ಸೀನಿಯರ್‌ ಗ್ರೇಡ್‌ ಶೀಘ್ರಲಿಪಿ ಹಾಗೂ ಕನ್ನಡ ಸೀನಿಯರ್‌ 


ಗ್ರೇಡ್‌ ಬೆರಳಚ್ಚು ಪರೀಕ್ಷೆ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಉತ್ತೀರ್ಣರಾಗಿರಬೇಕು. 
೫ ಕನ್ನಡ ಶೀಘ್ರಲಿಪಿ ಪ್ರೊಫಿಷಿಯನ್ನಿ ಗ್ರೇಡ್‌ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಅರ್ಹ ಪರೀಕ್ಷೆಗಳಲ್ಲಿ 
ಪಡೆದ ಶೇಕಡ ಒಟ್ಟು ಅಂಕಗಳಿಗೆ 5% ರಷ್ಟು ಕೃಪಾಂಕ ಸೇರಿಸಲಾಗುವುದು. 
(ಆ) ಬೆರಳಚ್ಚುಗಾರರ ಹುದ್ದೆಗಳಿಗೆ : 
1. ಪದವಿ ಪೂರ್ವ ಶಿಕ್ಷಣ (PUC) ಅಥವಾ ಮೂರು ವರ್ಷದ ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಇನ್‌ ಡಿಪ್ಲೋಮಾ ಅಥವಾ ತತ್ಸಮಾನ 
ವಿದ್ಯಾರ್ಹತೆ. 
2. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ಕನ್ನಡ ಸೀನಿಯರ್‌ ಗ್ರೇಡ್‌ ಬೆರಳಚ್ಚು ಪರೀಕ್ಷೆ ಅಥವಾ ತತ್ಸಮಾನ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 


೧೪೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 





ಸೂಚನೆ:-1. (ಅ) ಮತ್ತು (ಆ) ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಮೇಲಿನ ನಿಗದಿತ ವಿದ್ಯಾರ್ಹತೆಯ ಪರೀಕ್ಷೆ 
ಬರೆದು/ ಹಾಜರಾಗಿ ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. 


ಅರ್ಜಿಗಳನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಆಯಾ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು 
ಹೊಂದಿರಲೇಬೇಕು ಹಾಗೂ ಅರ್ಜಿ ಸ್ವೀಕೃತಿಯ ಕೊನೆಯ ದಿನಾಂಕಕ್ಕೆ ವಿದ್ಯಾರ್ಹತೆಯ ಪ್ರಮಾಣ ಪತ್ರಗಳನ್ನು ಪಡೆದಿಟ್ಟುಕೊಂಡಿರಬೇಕು. 


ಸೂಚನೆ:-2. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ನಡೆಸುವ ವಾಣಿಜ್ಯ ಪರೀಕ್ಷೆಗಳ ಕನ್ನಡ ಸೀನಿಯರ್‌ ಗ್ರೇಡ್‌ ಶೀಘ್ರಲಿಪಿ ಹಾಗೂ ಕನ್ನಡ 
ಸೀನಿಯರ್‌ ಗ್ರೇಡ್‌ ಬೆರಳಚ್ಚು ವಿದ್ಯಾರ್ಹತೆಯನ್ನೂ ಸಹ ಹೊಂದಿರುವ ಅಭ್ಯರ್ಥಿಗಳು ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕಮರ್ಷಿಯಲ್‌ 
ಪ್ರಾಕ್ಟೀಸ್‌ ಅನ್‌ ಡಿಪ್ಲೋಮೊ ವಿದ್ಯಾರ್ಹತೆಯನ್ನೂ ಸಹ ಹೊಂದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸುವಾಗ ಎರಡೂ 
ವಿದ್ಯಾರ್ಹತೆಗಳ ಅಂಕಗಳನ್ನು ನಮೂದಿಸಲು ಅವಕಾಶವಿರುವುದಿಲ್ಲ ಹಾಗೂ ಈ ಎರಡು ವಿದ್ಯಾರ್ಹತೆಗಳ ಪೈಕಿ ಯಾವ ವಿದ್ಯಾರ್ಹತೆ ಅಂಕಗಳು ತಾಂತ್ರಿಕ 
ವಿದ್ಯಾರ್ಹತೆಗೆ ಅನುಕೂಲಕರವೊ ಅಂತಹ ವಾರ್ಷಿಕ/ಸೆಮಿಸ್ನರ್‌ಗಳ ಅಂಕಗಳನ್ನು ಮಾತ್ರ ಸಂಬಂಧಿತ ಅಂಕಣದಲ್ಲಿ ನಮೂದಿಸುವುದು. ಈ ಪರೀಕ್ಷೆಗಳ 
ಇನ್ನಿತರೆ ಅಂಕಗಳನ್ನು ನಮೂದಿಸುವಂತಿಲ್ಲ. ಒಮ್ಮೆ ಅಂಕಗಳನ್ನು ನಮೂದಿಸಿದ ತರುವಾಯ ಆಯೋಗದಲ್ಲಿ ಅಂಕಗಳ ಬದಲಾವಣೆಗೆ 
ಅವಕಾಶವಿರುವುದಿಲ್ಲ ಮತ್ತು ಅಂಕಗಳನ್ನು ನಮೂದಿಸುವಾಗ ಅಭ್ಯರ್ಥಿಗಳಿಂದ ಯಾವುದೇ ತಪ್ಪಾದಲ್ಲಿ ಅಭ್ಯರ್ಥಿಗಳೇ ಹೊಣೆಗಾರರಾಗಿರುತ್ತಾರೆ. 

6. ಹುದ್ದೆಗಳ ವರ್ಗೀಕರಣ:- 


(ಅ) ಶೀಘ್ರಲಿಪಿಗಾರರ ಹುದ್ದೆಗಳಿಗೆ: 
ಈ ಹುದ್ದೆಗಳ ವರ್ಗೀಕರಣದ ವಿವರವನ್ನು ಅನುಬಂಧ-1ರಲ್ಲಿ ತೋರಿಸಿದೆ. 
(ಆ) ಬೆರಳಚುಗಾರರ ಹುದೆಗಳಿಗೆ: 
ಚ ೦ 
ಈ ಹುದ್ದೆಗಳ ವರ್ಗೀಕರಣದ ವಿವರವನ್ನು ಅನುಬಂಧ-2ರಲ್ಲಿ ತೋರಿಸಿದೆ. 


ಅನುಬಂಧದಲ್ಲಿ ತೋರಿಸಿರುವ ವಿವಿಧ ನೇಮಕಾತಿ ಪ್ರಾಧಿಕಾರಿಗಳಲ್ಲಿ ಖಾಲಿಯಿರುವ ಶೀಘಲಿಪಿಗಾರರ ಹಾಗೂ ಬೆರಳಚ್ಚುಗಾರರ ಹುದ್ದೆಗಳ ಸಂಖ್ಯೆ 
ಮತ್ತು ವರ್ಗೀಕರಣವು ಅನಿವಾರ್ಯ ಸಂದರ್ಭಗಳಲ್ಲಿ ಬದಲಾವಣೆಗೆ ಒಳಪಟ್ಟಿರುತ್ತದೆ, ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣದಲ್ಲಿ ಬದಲಾವಣೆಯಾದಲ್ಲಿ 
ಅ೦ದರೆ ಕಡಿಮೆಯಾದಲ್ಲಿ ತಿದ್ದುಪಡಿ ಮತ್ತು ಹೆಚ್ಚಾದಲ್ಲಿ ಸೇರ್ಪಡೆ ಅಧಿಸೂಚನೆಯ ಮೂಲಕ ಪ್ರಕಟಿಸಲಾಗುವುದು. ಅಂತಿಮವಾಗಿ ಆಯ್ಕೆ ಹಂತಕ್ಕೆ ಬರುವ 
ಅಭ್ಯರ್ಥಿಗಳಿಗೆ, ಅವರುಗಳು ಇಲಾಖಾ ಆದ್ಯತೆಯನ್ನು ನೀಡುವ ಸಲುವಾಗಿ ಹುದ್ದೆಗಳ ವರ್ಗೀಕರಣವನ್ನು ಒದಗಿಸಲಾಗುವುದು. 
7. ವೇತನ ಶ್ರೇಣಿ :- 
ಅ) ಶೀಘ್ರಲಿಪಿಗಾರರ ಹುದ್ದೆಗಳಿಗೆ: 
₹ 14450 - 26700 
ಆ) ಬೆರಳಚ್ಚುಗಾರರ ಹುದ್ದೆಗಳಿಗೆ: 
₹ 11600 - 21000 
ಪಿಂಚಣಿ ಸೌಲಭ್ಯ: ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ (ಎಸ್‌ಪಿಎಲ್‌) 04 ಪಿಇಟಿ 2005, ದಿನಾಂಕ: 31.03.2006ರ ನಿಯಮಗಳನ್ವಯ. 
6. ನೇಮಕಾತಿ ವಿಧಾನ: 
ಕರ್ನಾಟಕ ಸಿವಿಲ್‌ ಸೇವಾ (ಬೆರಳಚ್ಚುಗಾರರ ಮತ್ತು ಶೀಘ್ರಲಿಪಿಗಾರರ ಹುದ್ದೆಗಳ ನೇಮಕಾತಿ) ನಿಯಮಗಳು 1983ಕ್ಕೆ ತಿದ್ದುಪಡಿ ನಿಯಮ-3 
(ಸರ್ಕಾರಿ ಪತ್ರ ಸಂಖ್ಯೆ ಸಿಅಸುಇ 7 ಸೇವನೆ 2014, ದಿನಾಂಕ: 15.12.2015ರನ್ವಯ) 
(ಅ) ಶೀಘ್ರಲಿಪಿಗಾರರ ಹುದ್ದೆಗಳಿಗೆ: 
[1] ಪದವಿಪೂರ್ವ ಶಿಕ್ಷಣ (PUC) ಅಥವಾ ಮೂರು ವರ್ಷದ ಡಿಪ್ಲೋಮಾ ಇನ್‌ ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಅಥವಾ ತತ್ಸಮಾನ ವಿದ್ಯಾರ್ಹತೆ 
ಹೊಂದಿರುವ ಅಭ್ಯರ್ಥಿಗಳಿಗೆ 
1. ಕನ್ನಡ ಶೀಘ್ರಲಿಪಿ ಪ್ರೌಢ ದರ್ಜೆಯ (ಸೀನಿಯರ್‌ ಗ್ರೇಡ್‌) 
2. ಕನ್ನಡ ಬೆರಳಚ್ಚು ಪ್ರೌಢ ದರ್ಜೆಯ (ಸೀನಿಯರ್‌ ಗ್ರೇಡ್‌) 
ಈ ವಿದ್ಯಾರ್ಹತೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಜ್ಯೇಷ್ಠತೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳಂತೆ 
ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡುವುದು. 
[2] ಮೂರು ವರ್ಷದ ಡಿಪ್ಲೋಮಾ ಇನ್‌ ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ; 
03 ವರ್ಷದ ಡಿಪ್ಲೋಮಾ ಇನ್‌ ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಶೀಘ್ರಲಿಪಿ ಮತ್ತು ಬೆರಳಚ್ಚು 
ಮಾಡಿಲ್ಲದ ಅಭ್ಯರ್ಥಿಗಳಿಗೆ ಅವರು ಎಲ್ಲಾ ವರ್ಷದ ಅಥವಾ ಎಲ್ಲಾ ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳು ಹಾಗೂ ಕನ್ನಡ ಶೀಘ್ರಲಿಪಿ 
ಪ್ರೌಢ ದರ್ಜೆಯ (ಸೀನಿಯರ್‌ ಗ್ರೇಡ್‌) ಮತ್ತು ಕನ್ನಡ ಬೆರಳಚ್ಚು ಪ್ರೌಢ ದರ್ಜೆಯ (ಸೀನಿಯರ್‌ ಗ್ರೇಡ್‌) ವಿದ್ಯಾರ್ಹತೆಯಲ್ಲಿ ಗಳಿಸಿರುವ 
ಅಂಕಗಳ ಒಟ್ಟು ಶೇಕಡವಾರು ಅಂಕಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದು. 
03 ವರ್ಷದ ಡಿಪ್ಲೋಮಾ ಇನ್‌ ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಶೀಘ್ರಲಿಪಿ ಮತ್ತು ಬೆರಳಚ್ಚು 
ಮಾಡಿದ ಅಭ್ಯರ್ಥಿಗಳು ಅವರ ವಿದ್ಯಾರ್ಹತೆಯಲ್ಲಿಯೇ ಕನ್ನಡ ಶೀಘ್ರಲಿಪಿ ಮತ್ತು ಬೆರಳಚ್ಚು ವಿದ್ಯಾರ್ಹತೆ ಸೇರಿರುವುದರಿಂದ, ಆಯ್ಕೆಗೆ 


ಅವರು ಎಲ್ಲಾ ವರ್ಷದ ಅಥವಾ ಎಲ್ಲಾ ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಒಟ್ಟು ಶೇಕಡವಾರು ಅಂಕಗಳನ್ನು ಪರಿಗಣಿಸಲಾಗುವುದು. [ತತ್ಸಮಾನ 
ವಿದ್ಯಾರ್ಹತೆಗೆ ಸಂಬಂಧಿಸಿದ ವಿದ್ಯಾರ್ಹತೆಯ ವಿವರಗಳನ್ನು ಅನುಬ೦ಧ-3ರಲ್ಲಿ ತೋರಿಸಿದೆ]. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೦೫ 





(ಆ) ಬೆರಳಚ್ಚುಗಾರರ ಹುದ್ದೆಗಳಿಗೆ : 

[1] ಪದವಿಪೂರ್ವ ಶಿಕ್ಷಣ (PUC) ಅಥವಾ ಮೂರು ವರ್ಷದ ಡಿಹ್ಲೋಮಾ ಇನ್‌ ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಅಥವಾ ತತ್ಪಮಾನ ವಿದ್ಯಾರ್ಹತೆ 
ಹೊಂದಿರುವ ಅಭ್ಯರ್ಥಿಗಳಿಗೆ 

[2] ಕನ್ನಡ ಬೆರಳಚ್ಚು ಪ್ರೌಢ ದರ್ಜೆಯ (ಸೀನಿಯರ್‌ ಗ್ರೇಡ್‌) 


ಈ ವಿದ್ಯಾರ್ಹತೆಗಳಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಜ್ಯೇಷ್ಠತೆ ಹಾಗೂ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳಂತೆ 
ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡುವುದು. 


[2] ಮೂರು ವರ್ಷದ ಡಿಪ್ಲೋಮಾ ಇನ್‌ ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರುವ 
ಅಭ್ಯರ್ಥಿಗಳಿಗೆ ; 


03 ವರ್ಷದ ಡಿಪ್ಲೋಮಾ ಇನ್‌ ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ ಬೆರಳಚ್ಚು ಮಾಡಿಲ್ಲದ 
ಅಭ್ಯರ್ಥಿಗಳಿಗೆ ಅವರು ಎಲ್ಲಾ ವರ್ಷದ ಅಥವಾ ಎಲ್ಲಾ ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಅಂಕಗಳು ಹಾಗೂ ಕನ್ನಡ ಬೆರಳಚ್ಚು ಪ್ರೌಢ 
ದರ್ಜೆಯ (ಸೀನಿಯರ್‌ ಗ್ರೇಡ್‌) ವಿದ್ಯಾರ್ಹತೆಯಲ್ಲಿ ಗಳಿಸಿರುವ ಅಂಕಗಳ ಒಟ್ಟು ಶೇಕಡವಾರು ಅಂಕಗಳನ್ನು ಆಯ್ಕೆಗೆ 
ಪರಿಗಣಿಸಲಾಗುವುದು. 03 ವರ್ಷದ ಡಿಪ್ಲೋಮಾ ಇನ್‌ ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಕನ್ನಡ 
ಬೆರಳಚ್ಚು ಮಾಡಿದ ಅಭ್ಯರ್ಥಿಗಳು ಅವರ ವಿದ್ಯಾರ್ಹತೆಯಲ್ಲಿಯೇ ಕನ್ನಡ ಬೆರಳಚ್ಚು ವಿದ್ಯಾರ್ಹತೆ ಸೇರಿರುವುದರಿಂದ, ಆಯ್ಕೆಗೆ ಅವರು 


ಎಲ್ಲಾ ವರ್ಷದ ಅಥವಾ ಎಲ್ಲಾ ಸೆಮಿಸ್ಟರ್‌ಗಳಲ್ಲಿ ಗಳಿಸಿದ ಒಟ್ಟು ಶೇಕಡವಾರು ಅಂಕಗಳನ್ನು ಪರಿಗಣಿಸಲಾಗುವುದು. 
[ತತ್ಸಮಾನ ವಿದ್ಯಾರ್ಹತೆಗೆ ಸಂಬಂಧಿಸಿದ ವಿದ್ಯಾರ್ಹತೆಯ ವಿವರಗಳನ್ನು ಅನುಬಂಧ-3ರಲ್ಲಿ ತೋರಿಸಿದೆ]. 


7.  ವಯೋಮಿತಿ:- 


7.1 ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಕೆಳಕಂಡ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಹಾಗೂ ಗರಿಷ್ಠ 
ವಯೋಮಿತಿಯನ್ನು ಮೀರಿರಬಾರದು: 


ಕನಿಷ್ಠ 18 ವರ್ಷ 
ಗರಿಷ್ಠ 

ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 35 ವರ್ಷಗಳು 
ಪ್ರವರ್ಗ 2ಎ/2ಬಿ/3ಎ/3ಬಿ ಅಭ್ಯರ್ಥಿಗಳಿಗೆ 38 ವರ್ಷಗಳು 
ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ/ಪ್ರವರ್ಗ-1 ಅಭ್ಯರ್ಥಿಗಳಿಗೆ 40 ವರ್ಷಗಳು 


ಈ ಕೆಳಗಿನ ಸಂದರ್ಭಗಳಲ್ಲಿ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಕೆಳಗೆ ತಿಳಿಸಿರುವಷ್ಟರ ಮಟ್ಟಿಗೆ ಹೆಚ್ಚಿಸಲಾಗುವುದು 





(ಅ) 


ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅಥವಾ ಸ್ಥಳೀಯ ಪ್ರಾಧಿಕಾರದಲ್ಲಿ ಅಥವಾ ರಾಜ್ಯ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳು ಅಥವಾ 10 
ಅಧಿನಿಯಮ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಯಾದ ಅಥವಾ ರಾಜ್ಯ ವರ್ಷಗಳ ಅವಧಿ ಅದರಲ್ಲಿ ಯಾವುದು 
ಅಧಿನಿಯಮದ ಅಥವಾ ಕೇಂದ್ರ ಅಧಿನಿಯಮದ ಮೂಲಕ ಸ್ಥಾಪನೆಗೊಂಡು ಕರ್ನಾಟಕ | ಕಡಿಮೆಯೋ ಅಷ್ಟು ವರ್ಷಗಳು. 

ರಾಜ್ಯ ಸರ್ಕಾರದ ಸ್ವಾಮ್ಯ ಅಥವಾ ನಿಯಂತ್ರಣದಲ್ಲಿರುವ ನಿಗಮದಲ್ಲಿ ಹುದ್ದೆ ಹೊಂದಿರುವ 


ಅಥವಾ ಹಿಂದೆ ಹೊಂದಿದ ಅಭ್ಯರ್ಥಿಗಳಿಗೆ. 





(ಆ) 


ಮಾಜಿ ಸೈನಿಕನಾಗಿದ್ದಲ್ಲಿ ಸೇವೆ ಸಲ್ಲಿಸಿರುವಷ್ಟು ವರ್ಷಗಳಿಗೆ ಮೂರು 


ಆ 
ವರ್ಷಗಳನ್ನು ಸೇರಿಸಿದರೆ ಎಷ್ಟು 
ವರ್ಷಗಳಾಗುವುದೋ ಅಷ್ಟು ವರ್ಷಗಳು. 


w 





(ಇ) 


ನ್ಯಾಷನಲ್‌ ಕ್ಯಾಡೆಟ್‌ ಕೋರ್‌ನಲ್ಲಿ ಪೂರ್ಣಕಾಲಿಕ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿ ಕ್ಯಾಡೆಟ್‌ ಪರಿವೀಕ್ಷಕನಾಗಿ ಸೇವೆ ಸಲ್ಲಿಸಿದಷ್ಟು 
ಬಿಡುಗಡೆಯಾಗಿರುವ ವ್ಯಕ್ತಿಗಳಿಗೆ. ವರ್ಷಗಳು. 

















(ಈ) (ರಾಜ್ಯ ಸರ್ಕಾರದಿಂದ ಪುರಸ್ಕೃತವಾದ ಗ್ರಾಮೀಣ ಔದ್ಯಮೀಕರಣ ಯೋಜನೆಯ ಮೇರೆಗೆ | ಗ್ರಮ ಸಮೂಹ ಪರಿಶೀಲಕನಾಗಿ ಸೇವೆ 
ನೇಮಕಗೊಂಡ ಗ್ರಾಮ ಸಮೂಹ ಪರಿಶೀಲಕನಾಗಿ ಈಗ ಕೆಲಸ ಮಾಡುತ್ತಿದ್ದರೆ ಅಥವಾ | ಸಲ್ಲಿಸಿದಷ್ಟು ವರ್ಷಗಳು. 
ಹಿಂದೆ ಇದ್ದ ಅಭ್ಯರ್ಥಿಗಳಿಗೆ. 

(ಉ) | ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು 

(ಊ) | ಕರ್ನಾಟಕ ರಾಜ್ಯದಲ್ಲಿರುವ ಭಾರತ ಸರ್ಕಾರದ ಜನಗಣತಿ ಸಂಸ್ಥೆಯಲ್ಲಿ ಈಗ ಹುದ್ದೆಯನ್ನು | ಸೇವೆ ಸಲ್ಲಿಸಿರುವ ವರ್ಷಗಳು ಅಥವಾ 5 
ಹೊಂದಿದ್ದರೆ ಅಥವಾ ಹಿಂದೆ ಹೊಂದಿದ್ದ ಅಭ್ಯರ್ಥಿಗಳಿಗೆ. ವರ್ಷಗಳ ಅವಧಿ ಅದರಲ್ಲಿ ಯಾವುದು 

ಕಡಿಮೆಯೋ ಅಷ್ಟು ವರ್ಷಗಳು. 
(ಯ) | ವಿಧವೆಯಾಗಿದ್ದಲ್ಲಿ (ಅಭ್ಯರ್ಥಿಯು ಸಕ್ಷಮ ಪ್ರಾಧಿಕಾರದಿಂದ ತಾನು ವಿಧವೆಯೆಂದು ಹಾಗೂ | 10 ವರ್ಷಗಳು. 


tg 
ಮರು ಮದುವೆಯಾಗಿರುವುದಿಲ್ಲವೆಂಬ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡು 


ಆಯೋಗವು ಸೂಚಿಸಿದಾಗ ಇದರ ಮೂಲ ಪ್ರತಿಯನ್ನು ಪರಿಶೀಲನೆಗೆ 
ಹಾಜರುಪಡಿಸಬೇಕು) 














೧೪೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 











(ಎ) ಜೀತ ಕಾರ್ಮಿಕನಾಗಿದ್ದ ಪಕ್ಷದಲ್ಲಿ ಸದರಿ ಅಧಿನಿಯಮ ಅಥವಾ 1957ರ ಕರ್ನಾಟಕ ಜೀತ 10 ವರ್ಷಗಳು. 
ಕಾರ್ಮಿಕ ಪದ್ಧತಿ (ರದ್ದಿಯಾತಿ) ಆದೇಶದ ಮೇರೆಗೆ ಜೀತ ಸಾಲವನ್ನು ಸಂದಾಯ 
ಮಾಡುವ ಹೊಣೆಯಿಂದ ಬಿಡುಗಡೆಯಾಗಿದ್ದಾನೆಂದು ಪ್ರಮಾಣ ಪತ್ರವನ್ನು ಜಿಲ್ಲಾ 
ಮ್ಯಾಜಿಸ್ಟ್ರೇಟ್‌ರಿಂದ ಪಡೆದಿಟ್ಟುಕೊಂಡು ಆಯೋಗವು ಸೂಚಿಸಿದಾಗ ಇದರ ಮೂಲ 
ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. 











8. ಜಾತಿ / ಮೀಸಲಾತಿ ಪ್ರಮಾಣ ಪತ್ರಗಳು :- 


ಮೀಸಲಾತಿ ಕೋರಬಯಸುವ ಅಭ್ಯರ್ಥಿಗಳು ಈ ಕೆಳಗೆ ನಮೂದಿಸಿರುವ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು 

ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊ೦ಡಿರತಕ್ಕದ್ದು:- 

ಅ) ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ "ಡಿ' 

ಆ) ಪ್ರವರ್ಗ-1 ಕ್ಕೆ ಸೇರಿದ ಅಭ್ಯರ್ಥಿಗಳು:- ನಮೂನೆ "ಇ. ' 

ಇ) ಪ್ರವರ್ಗ-2ಎ, 2ಬಿ, 3ಎ ಮತ್ತು 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು:- ನಮೂನೆ "ಎಫ್‌' 

ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ 
ತಹಸೀಲ್ದಾರ್‌ರವರಿ೦ದ ಅ೦ದರೆ ತಹಶೀಲ್ದಾರ್‌ರವರ ಸಹಿ ಮತ್ತು ಮೊಹರು ಅಥವಾ ಬಾರ್‌ ಕೋಡ್‌, ಹಾಲೋಗ್ರಾಮ್‌ ಮತ್ತು ವಾಟರ್‌ ಮಾರ್ಕ್‌ನೊಂದಿಗೆ 
ಪಡೆದಿಟ್ಟುಕೊ೦ಡಿರತಕ್ಕದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ-1ರ ಮೀಸಲಾತಿ ಪ್ರಮಾಣ ಪತ್ರಗಳು ರದ್ದಾಗುವವರೆಗೂ 
ಚಾಲ್ತಿಯಲ್ಲಿರುವುದರಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ನಿಗದಿಪಡಿಸಿದ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು. 
ಹಿಂದುಳಿದ ವರ್ಗಗಳ ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ ಮತ್ತು ಪ್ರವರ್ಗ-3ಬಿ ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ 
ಚಾಲ್ತಿಯಲ್ಲಿರುತ್ತವೆ. ಅಭ್ಯರ್ಥಿಗಳು ಪಡೆದಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು. 
ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು 
ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸಾಮಾನ್ಯ 
ಅರ್ಹತೆಯಡಿಯಲ್ಲಿ ಅರ್ಹರಾದಲ್ಲಿ ಮಾತ್ರ ಪರಿಗಣಿಸಲಾಗುವುದು. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ. 
ಈ ನಮೂನೆಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು. 


9. ಮಾಜಿ ಸೈನಿಕ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 13 ಎಸ್‌ಆರ್‌ಆರ್‌ 92 ದಿನಾಂಕ 01-04-1992 ಮತ್ತು ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 28 


ಎಸ್‌ಆರ್‌ಆರ್‌ 95, ದಿನಾ೦ಕ 21-10-1995 ರನ್ವಯ ನೇರ ನೇಮಕಾತಿಗಳಲ್ಲಿ ಶೇಕಡ 10 ರಷ್ಟು ಹುದ್ದೆಗಳನ್ನು ಮಾಜಿ ಸೈನಿಕರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ. 
ಕರ್ನಾಟಕ ರಾಜ್ಯ ಸಿವಿಲ್‌ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 ರಲ್ಲಿದ್ದಂತೆ ಮಾಜಿ ಸೈನಿಕರ ವಿವರಣೆ ಕೆಳಕ೦ಡಂತಿದೆ: 

(1) ಮಾಜಿ ಸೈನಿಕ ಎಂದರೆ ಕೇಂದ್ರ ಸಶಸ್ತ್ರ ದಳಗಳಾದ ನಿಯಮಿತ ಭೂದಳ, ನೌಕಾದಳ ಮತ್ತು ವಾಯು ದಳದಲ್ಲಿ ಯಾವುದೇ ಶ್ರೇಣಿಯಲ್ಲಿ 
(ಯೋಧ ಅಥವಾ ಯೋಧನಲ್ಲದ) ಸೇವೆ ಸಲ್ಲಿಸಿದ ವ್ಯಕ್ತಿ ಆದರೆ ಡಿಫೆನ್ಸ್‌ ಸೆಕ್ಕೂರಿಟಿ ಕೋರ್‌, ಜನರಲ್‌ ರಿಸರ್ವ್‌ ಇಂಜಿನಿಯರಿಂಗ್‌ ಫೋರ್ಸ್‌, 
ಲೋಕ ಸಹಾಯಕ ಸೇವೆ ಮತ್ತು ಪ್ಯಾರಾ ಮಿಲಿಟರಿ ದಳದಲ್ಲಿ ಸೇವೆ ಸಲ್ಲಿಸಿದ ವ್ಯಕ್ತಿ ಸೇರ್ಪಡೆಯಾಗುವುದಿಲ್ಲ ಮತ್ತು 

(2) ಕೇಂದ್ರ ಸಶಸ್ತ್ರ ದಳಗಳಲ್ಲಿ ಸೇವೆ ಸಲ್ಲಿಸುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ದೈಹಿಕ ವಿಕಲತೆ ಹೊಂದಿದ ವ್ಯಕ್ತಿಗಳ ಕುಟುಂಬದವರು 
(ಸಂದರ್ಭಾನುಸಾರ ಹೆಂಡತಿ ಅಥವಾ ಗಂಡ ಮತ್ತು ಮಕ್ಕಳು ಮತ್ತು ಮಲ ಮಕ್ಕಳು) ಮಾಜಿ ಸೈನಿಕ ಮೀಸಲಾತಿಗೆ ಅರ್ಹರಾಗಿರುತ್ತಾರೆ. ಆದರೆ 
ಅಂತಹವರುಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗುವುದಿಲ್ಲ. 

ಅ) ಅಂತಹ ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಿರುವ 
ಅಥವಾ 
ಆ) ವೈದ್ಯಕೀಯ ಕಾರಣಗಳಿಂದ ಮಿಲಿಟರಿ ಸೇವೆಯಿಂದ ಬಿಡುಗಡೆಯಾದ ಅಥವಾ ವ್ಯಕ್ತಿಯ ಹಿಡಿತಕ್ಕೂ ಮೀರಿದ ಪರಿಸ್ಥಿತಿಗಳಿಂದ ಮತ್ತು 
ವೈದ್ಯಕೀಯ ಅಥವಾ ಅಸಾಮರ್ಥ್ಯದ ಪಿಂಚಣಿ ಪಡೆದು ಅಂತಹ ಸೇವೆಯಿಂದ ಬಿಡುಗಡೆಯಾದವನು 
ಅಥವಾ 
ಇ) ಸ್ವಂತ ಕೋರಿಕೆ ಹೊರತುಪಡಿಸಿ ಸಿಬ್ಬಂದಿ ಕಡಿತದ ಪರಿಣಾಮದಿಂದ ಅಂತಹ ಸೇವೆಯಿಂದ ಬಿಡುಗಡೆ ಹೊಂದಿದ ವ್ಯಕ್ತಿ 
ಅಥವಾ 
ಈ) ತನ್ನ ಸ್ವಂತ ಕೋರಿಕೆ ಮೇರೆಗೆ ಅಥವಾ ದುರ್ನಡತೆ ಅಥವಾ ಅಸಾಮರ್ಥ್ಯದ ಕಾರಣದಿಂದಾಗಿ ತೆಗೆದುಹಾಕಿರುವ ಅಥವಾ ಕರ್ತವ್ಯದಿಂದ 
ವಜಾ ಮಾಡಿದ ವ್ಯಕ್ತಿಗಳನ್ನು ಹೊರತುಪಡಿಸಿ, ನಿರ್ದಿಷ್ಟ ಅವಧಿಯನ್ನು ಪೂರೈಸಿದ ತರುವಾಯ ಬಿಡುಗಡೆ ಹೊಂದಿದ ವ್ಯಕ್ತಿ ಮತ್ತು ಗ್ರಾಚ್ಯುಟಿ 
ಪಡೆಯುತ್ತಿರುವ ವ್ಯಕ್ತಿ ಮತ್ತು ಪ್ರಾಂತೀಯ ಸೇವೆಯ ಈ ಕೆಳಗೆ ಹೆಸರಿಸಿದ ವರ್ಗದ ಸಿಬ್ಬಂದಿಯವರು:- 
0) ನಿರಂತರ ಸೇವೆ ಸಲ್ಲಿಸಿದ ನಿವೃತ್ತಿ ಹೊಂದಿದ ಪಿ೦ಚಿಣಿದಾರರು. 
i) ಮಿಲಿಟರಿ ಸೇವೆಯಿಂದಾಗಿ ಉಂಟಾದ ದೈಹಿಕ ಅಸಾಮರ್ಥ್ಯತೆ ಹೊಂದಿ ಬಿಡುಗಡೆಯಾದ ವ್ಯಕ್ತಿ 


॥) ಗ್ಯಾಲಂಟ್ರಿ ಪ್ರಶಸ್ತಿ ವಿಜೇತರು. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೦೭ 





ವಿವರಣೆ:- ಕೇಂದ್ರ ಸಶಸ್ತ್ರ ದಳದಲ್ಲಿ ಸೇವೆಯಲ್ಲಿರುವ ವ್ಯಕ್ತಿಗಳು ಸೇವೆಯಿಂದ ನಿವೃತ್ತಿ ಹೊಂದಿದ ನಂತರ ಮಾಜಿ ಸೈನಿಕರ ವರ್ಗದಡಿ ಬರುವ ವ್ಯಕ್ತಿಗೆ 
ನಿರ್ದಿಷ್ಟ ಒಪ್ಪಂದವು ಪೂರ್ಣವಾಗಲು ಒಂದು ವರ್ಷಕ್ಕೆ ಮುನ್ನ ಪುನರ್‌ ಉದ್ಯೋಗಕ್ಕೆ ಅರ್ಜಿ ಹಾಕಿಕೊಳ್ಳಲು ಹಾಗೂ ಅವರಿಗೆ ಮಾಜಿ ಸೈನಿಕರಿಗೆ 
ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಹೊಂದಲು ಅನುಮತಿ ನೀಡಲಾಗಿದೆ. ಆದರೆ ಸಮವಸ್ತ್ರವನ್ನು ತ್ಯಜಿಸಲು ಅನುಮತಿ ನೀಡುವವರೆಗೆ ರಾಜ್ಯ ನಾಗರಿಕ 
ಸೇವೆ ಅಥವಾ ಹುದ್ದೆಗೆ ನೇಮಕ ಹೊಂದುವಂತಿಲ್ಲ. ಇಂತಹವರು ಅರ್ಜಿ ಸಲ್ಲಿಸುವ ಮುನ್ನ ಸೇನೆಯಿಂದ ನಿರಾಕ್ಷೇಪಣಾ ಪತ್ರ ಪಡೆದು ಸಲ್ಲಿಸಬೇಕು. 
ಸೇನೆಯಿಂದ ಬಿಡುಗಡೆಯಾದ ವ್ಯಕ್ತಿಗಳು ಅವರ ಬಿಡುಗಡೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು / ಮಾಜಿ ಸೈನಿಕರ ಅವಲಂಬಿತರು, ಮಾಜಿ ಸೈನಿಕರು 


ಸೇವೆಯಲ್ಲಿದ್ದಾಗ ಕೊಲ್ಲಲ್ಪಟ್ಟಿರುವ / ಶಾಶ್ವತವಾಗಿ ಅಂಗವಿಕಲರಾದ ಬಗ್ಗೆ ಪ್ರಮಾಣ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನೆಗೆ ತಪ್ಪದೆ 
ಹಾಜರುಪಡಿಸಬೇಕು. 
10. ಗ್ರಾಮೀಣ ಅಭ್ಯರ್ಥಿ ದ 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 59 ಶಾಸನ 2000, ದಿನಾ೦ಕ 06-01-2001 ರನ್ವಯ ಗ್ರಾಮೀಣ ಮೀಸಲಾತಿಯಡಿ ಅರ್ಜಿ 
ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಯಮಗಳ ರೀತ್ಯಾ 1 ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ 


ದು 


ಉತ್ತೀರ್ಣರಾದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪಡೆಯಲು ಅರ್ಹರು. ಗ್ರಾಮೀಣ ಅಭ್ಯರ್ಥಿ ಗಳಿಗೆಂದು ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ 
ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳು ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 08 ಸೆನೆನಿ 2001 ದಿನಾಂಕ 13-02-2001 ರನ್ವಯ ನಮೂನೆ-2ನ್ನು 
ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲುರುಜುವಿನೊಂದಿಗೆ ಹಾಗೂ ಈ ಪ್ರಮಾಣ ಪತ್ರವಲ್ಲದೇ 
ಮೇಲುಸ್ಥರಕ್ಕೆ ಸೇರಿಲ್ಲದಿರುವ ಬಗ್ಗೆ ನಮೂನೆ-1ರಲ್ಲಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಸಂಬಂಧಿತ ತಹಶೀಲ್ದಾರ್‌ರವರಿಂದ ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊ೦ಡಿರ ತಕ್ಕದ್ದು, ಅಂತೆಯೇ ಗ್ರಾಮೀಣ ಮೀಸಲಾತಿ ಕೋರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, 
ಪ್ರವರ್ಗ-2ಎ, 2ಬಿ, 3ಎ, 3ಬಿ ಮೀಸಲಾತಿಗೆ ಸೇರಿದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಗ್ರಾಮೀಣ ಮೀಸಲಾತಿಯ ಪ್ರಮಾಣ ಪತ್ರವನ್ನು ನಮೂನೆ-ಂ2ರಲ್ಲಿ 
ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಮೇಲು ರುಜು 
ಹಾಗೂ ಜಾರಿ ದಿನಾಂಕದೊಂದಿಗೆ ಪಡೆದಿಟ್ಟುಕೊ೦ಡಿರತಕ್ಕದ್ದು. ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ 
ಅಭ್ಯರ್ಥಿಗಳ ಗ್ರಾಮೀಣ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. (ಅಭ್ಯರ್ಥಿಗಳ ನೇರ ಮೀಸಲಾತಿ ಪ್ರಮಾಣ ಪತ್ರಗಳು ತಿರಸ್ಕೃತಗೊಂಡಲ್ಲಿ ಅಂತಹವರು 
ಗ್ರಾಮೀಣ ಮೀಸಲಾತಿಗೆ ಸಹ ಅನರ್ಹರಾಗುತ್ತಾರೆ. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 
11. ಕನ್ನಡ ಮಾಧ್ಯಮ ಅಭ್ಯರ್ಥಿ 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಸಿಆಸುಇ 71 ಸೆನೆನಿ 2001, ದಿನಾಂಕ 24-10-2002 ರನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆಂದು 
ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ 
ಬಗ್ಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ,ಜಾರಿ ದಿನಾಂಕ ಹಾಗೂ ಮೊಹರಿನೊಂದಿಗೆ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು 
ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಇದೇ ಪ್ರಮಾಣ 
ಪತ್ರಗಳ ಮೂಲ ಪ್ರತಿಗಳನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು. ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಕ.ಮಾ.ಅ. ಮೀಸಲಾತಿಯನ್ನು 


ರದ್ದುಪಡಿಸಲಾಗುವುದು. (ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 
12. ಅಂಗವಿಕಲ ಅಭ್ಯರ್ಥಿ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ ಡಿಪಿಎಆರ್‌ 50 ಎಸ್‌ಆರ್‌ಆರ್‌ 2000, ದಿನಾಂಕ 03-09-2005 ರಲ್ಲಿ ರಾಜ್ಯ ಸಿಎಲ್‌ ಸೇವೆಗಳ ಸಮೂಹ -*" 
ಎ ` ಮತ್ತು " ಬಿ ' ಗುಂಪಿನ ಹುದ್ದೆಗಳಿಗೆ ಶೇಕಡ 3 ರಷ್ಟು ಮತ್ತು ಸಮೂಹ 'ಸಿ' ಗುಂಪಿನ ಹುದ್ದೆಗಳಿಗೆ ಶೇಕಡ 5 ರಷ್ಟು ಹುದ್ದೆಗಳನ್ನು ಅಂಗವಿಕಲರಿಗೆ 
ಮೀಸಲಾತಿ ಕಲ್ಪಿಸಿದ್ದು, ಇದರನ್ವಯ ಶೇಕಡ 40 ಕ್ಕಿಂತ ಕಡಿಮೆ ಇಲ್ಲದಂತಹ ಅಂಗವಿಕಲತೆಯುಳ್ಳ ಅಭ್ಯರ್ಥಿಗಳು ಮಾತ್ರ ಈ ಮೀಸಲಾತಿಯನ್ನು ಕೋರಲು 
ಅರ್ಹರು. ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ ಸಿಆಸುಇ 115 ಸೆನೆನಿ 2005, ದಿನಾಂಕ: 19-11-2005ರಲ್ಲಿ ನಿಗದಿಪಡಿಸಿರುವ ನಮೂನೆಯಲ್ಲಿ 
ಅಂಗವಿಕಲತೆ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯ: ಮಮಇ 65 ಪಿಹೆಚ್‌ಪಿ 2010, ದಿನಾಂಕ 18-02-2011ರಂತೆ ಪ್ರಾಥಮಿಕ ಆರೋಗ್ಯ ಕೇಂದದಲ್ಲಿಯ 
ವೈದ್ಯಕೀಯ ಪ್ರಾಧಿಕಾರ/ತಾಲ್ಲೂಕು ಮಟ್ಟದ ವೈದ್ಯಕೀಯ ಪ್ರಾಧಿಕಾರ/ಜಿಲ್ಲಾ ಮಟ್ಟದ ವೈದ್ಯಕೀಯ ಪ್ರಾಧಿಕಾರ/ ಬೆಂಗಳೂರು ವೈದ್ಯಕೀಯ ಪ್ರಾಧಿಕಾರ 
ಇವರಿಂದ ಪ್ರಮಾಣ ಪತ್ರವನ್ನು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು, ಮೂಲ ದಾಖಲಾತಿಗಳ ಪರಿಶೀಲನೆಗೆ 
ಅರ್ಹರಾದಾಗ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಅಂಗವಿಕಲ 
ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. ಇತರೆ ಯಾವುದೇ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಪಡೆಯಲಾಗಿರುವ ಪ್ರಮಾಣ ಪತ್ರಗಳನ್ನು / ಗುರುತಿನ 
ಚೀಟಿಯ ಪ್ರತಿಗಳನ್ನು ಪರಿಗಣಿಸಲು ಬರುವುದಿಲ್ಲ. (ಈ ಪ್ರಮಾಣ ಪತ್ರದ ನಮೂನೆಯನ್ನು ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ) 


13. ಯೋಜನೆಗಳಿಂದ ನಿರಾಶ್ರಿತ ಅಭ್ಯರ್ಥಿ (PDP) 


ಸರ್ಕಾರಿ ಆದೇಶ ಸಂಖ್ಯೆ ಸಿಆಸುಇ 23 ಸೆನೆನಿ 99 ದಿನಾ೦ಕ 23-11-2000 ರನ್ವಯ ಯೋಜನೆಗಳಿಂದ ನಿರ್ವಸಿತರಾದ (ಆದರೆ ಈ ನಿಯಮಗಳು 


ಜಾರಿಯಾಗುವ 20 ವರ್ಷಕ್ಕೆ ಮುನ್ನ ನಿರ್ವಸಿತರಾದ ಕುಟುಂಬ ಅಭ್ಯರ್ಥಿಗಳಿಗೆ ಈ ಮೀಸಲಾತಿ ಅನ್ವಯವಾಗುವುದಿಲ್ಲ) ಕುಟುಂಬದ ಅಭ್ಯರ್ಥಿಗಳಿಗೆ 


ಮೀಸಲಿರಿಸಿದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಸಂಬಂಧಿತ ತಹಶೀಲ್ದಾರ್‌ರವರಿಂದ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು 
ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊ೦ಡಿರತಕ್ಕದ್ದು. ಸಂದರ್ಶನಕ್ಕೆ ಅರ್ಹರಾದಾಗ ಈ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ 
ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಲಾಗುವುದು. (ಈ ಪ್ರಮಾಣ ಪತ್ರದ ನಮೂನೆಯನ್ನು 


ಅಧಿಸೂಚನೆಯ ಕೊನೆಯಲ್ಲಿ ತೋರಿಸಲಾಗಿದೆ). 


೧೪೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 





14. ಅನುಚ್ಛೇದ 371(ಜೆ)ರನ್ವಯ ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿ 


ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ) 
ನಿಯಮಗಳು 2013ಕ್ಕೆ ಸಂಬಂಧಿಸಿದಂತೆ ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ (ಹೈದರಾಬಾದ್‌-ಕರ್ನಾಟಕ) ಮೀಸಲಾತಿಯನ್ನು ಕೋರುವ 
ಅಭ್ಯರ್ಥಿಗಳು ಸರ್ಕಾರದ ಅಧಿಸೂಚನೆ-॥ ಸಂಖ್ಯೆ: ಡಿಪಿಎಆರ್‌ 43 ಹೆಚ್‌ಕೆಸಿ 2013, ದಿನಾ೦ಕ:29-01-2014ರ ಅನುಬಂಧ-ಎ ರಲ್ಲಿ (3(3)ನೇ ನಿಯಮ) 
ಸೂಚಿಸಿರುವ ನಮೂನೆಯಲ್ಲಿಯೇ ಅರ್ಹತಾ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರವಾದ ಸಂಬ೦ಧಪಟ್ಟ ಉಪ ವಿಭಾಗದ ಸಹಾಯಕ ಆಯುಕ್ತರ ಸಹಿ, 
ಮೊಹರು ಮತ್ತು ಜಾರಿ ಮಾಡಿದ ದಿನಾಂಕದೊಂದಿಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಅರ್ಹರಾದಾಗ ಇದರ 
ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸ ಬೇಕು. ಕೊನೆಯ ದಿನಾಂಕದೊಳಗೆ ಅರ್ಹತಾ ಪ್ರಮಾಣ ಪತ್ರ ಇಲ್ಲದಂತಹ ಅಭ್ಯರ್ಥಿಗಳು ಸಕ್ಷಮ 
ಪ್ರಾಧಿಕಾರದಿಂದ ನೀಡಲಾದ ಅರ್ಹತಾ ಪ್ರಮಾಣ ಪತ್ರ ನೀಡತಕ್ಕದ್ದು. ಈ ಅರ್ಹತಾ ಪ್ರಮಾಣ ಪತ್ರದಲ್ಲಿ ಸಕ್ಷಮ ಪ್ರಾಧಿಕಾರಿಗಳು ಅರ್ಜಿ ಸಲ್ಲಿಸಲು 
ನಿಗದಿಪಡಿಸಲಾದ ಅಂತಿಮ ದಿನಾಂಕದಂದು ಅಭ್ಯರ್ಥಿಯು ಸಾರ್ವಜನಿಕ ಉದ್ಯೋಗ ಆದೇಶದಂತೆ ಸ್ಥಳೀಯ ವ್ಯಕ್ತಿಯೆಂದು ಅರ್ಹತೆ ಪಡೆದಿರುತ್ತಾನೆಂದು ಒಂದು 
ಅಡಿ ಟಿಪ್ಪಣಿಯನ್ನು ದಾಖಲಿಸುವುದು ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಲಾಗುತ್ತದೆ. ಈ ಪ್ರಮಾಣ ಪತ್ರಗಳ ನಮೂನೆಯನ್ನು 
ಅನುಬಂಧ-1ರಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಯಲ್ಲಿ ಪಡೆಯಲಾದ ಅರ್ಹತಾ ಪ್ರಮಾಣ ಪತ್ರವನ್ನು 
ತಿರಸ್ಕರಿಸಲಾಗುವುದು. 
141 ಸರ್ಕಾರಿ ಸೇವೆಯಲ್ಲಿರುವ ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾತಿ:- 


ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌-ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ, ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮಗಳು 2013ಕ್ಕೆ ಸಂಬಂಧಿಸಿದಂತೆ ನೇರ ನೇಮಕಾತಿಯಲ್ಲಿ ಸ್ಥಳೀಯ ವ್ಯಕ್ತಿಯೆಂಬ (ಹೈದರಾಬಾದ್‌-ಕರ್ನಾಟಕ) 
ಮೀಸಲಾತಿಯನ್ನು ಕೋರುವ ಸರ್ಕಾರಿ ಸೇವೆಯಲ್ಲಿರುವ ನೌಕರರು ತಮ್ಮ ಸೇವಾ ಪುಸ್ತಕದಲ್ಲಿ (Service Register) ದಿನಾ೦ಕ:01-01-2013ಕ್ಕಿಂತ 
ಮುಂಚಿನ ನಮೂದಿನಲ್ಲಿ ಅವರ ಸ್ವಂತ ಊರು ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದ ಬೀದರ್‌, 
ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಯಾದಗಿರಿ ಕಂದಾಯ ಜಿಲ್ಲೆಯ ಅಡಿಯಲ್ಲಿ ಬರುವಂತಹ ಪ್ರದೇಶದ ನಮೂದು ಇದ್ದ ಪಕ್ಷದಲ್ಲಿ, 
ಅ೦ತಹ ಅಭ್ಯರ್ಥಿಗಳು ತಮ್ಮ ಕಛೇರಿ ಮುಖ್ಯಸ್ಥರಿಂದ (ನೇಮಕಾತಿ ಪ್ರಾಧಿಕಾರ) ಸರ್ಕಾರದ ಅಧಿಸೂಚನೆ-। ಸಂಖ್ಯೆ: ಡಿಪಿಎಆರ್‌ 43 ಹೆಚ್‌ಕೆಸಿ 2013, 
ದಿನಾ೦ಕ:29-01-2014ರ ಅನುಬಂಧ-ಎ ರಲ್ಲಿ (5(2)ನೇ ನಿಯಮ) ಸೂಚಿಸಿರುವ ನಮೂನೆಯಲ್ಲಿಯೇ ಸ್ವ-ಗ್ರಾಮ ಪ್ರಮಾಣ ಪತ್ರವನ್ನು ಅರ್ಜಿ 
ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಸಹಿ, ಮೊಹರು ಮತ್ತು ಜಾರಿ ಮಾಡಿದ ದಿನಾಂಕದೊಂದಿಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ಅಭ್ಯರ್ಥಿಗಳು 
ಮೂಲ ದಾಖಲೆಗಳ ಪರಿಶೀಲನೆಗೆ ಅರ್ಹರಾದಾಗ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರುವ ಮೀಸಲಾತಿ ಪ್ರಮಾಣ 
ಪತ್ರಗಳ ಮೂಲ ಪ್ರತಿಗಳನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು, ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಲಾಗುತ್ತದೆ. ಈ 
ಪ್ರಮಾಣ ಪತ್ರಗಳ ನಮೂನೆಯನ್ನು ಅನುಬಂಧ-1ರಲ್ಲಿ ತೋರಿಸಲಾಗಿದೆ. ಈ ನಮೂನೆಯನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಯಲ್ಲಿ ಪಡೆಯಲಾದ 
ಅರ್ಹತಾ ಪ್ರಮಾಣ ಪತ್ರವನ್ನು ತಿರಸ್ಕರಿಸಲಾಗುವುದು. 
15. ಸೇವಾನಿರತ ಅಭ್ಯರ್ಥಿ 


1 ಕರ್ನಾಟಕ ನಾಗರಿಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 11 ರನ್ವಯ ಸರ್ಕಾರಿ 
ಸೇವೆಯಲ್ಲಿರುವ ಅಭ್ಯರ್ಥಿಗಳು ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಚ್ಚಿಸಿದ್ದಲ್ಲಿ ಅವರ ನೇಮಕಾತಿ ಪ್ರಾಧಿಕಾರದಿಂದ 
ಅರ್ಜಿ ಸಲ್ಲಿಸಲು ಅನುಮತಿಯನ್ನು ಪಡೆದು, ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ಕೊನೆಯ 
ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ಈ ನಿರಾಕ್ಷೇಪಣಾ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಮೂಲ ದಾಖಲಾತಿ 
ಪರಿಶೀಲನೆಗೆ ಅರ್ಹರಾದಾಗ ತಪ್ಪದೆ ಪರಿಶೀಲನೆಗೆ ಹಾಜರುಪಡಿಸಬೇಕು. ತಪ್ಪಿದ್ದಲ್ಲಿ ಅನರ್ಹಗೊಳಿಸಲಾಗುವುದು. 
(ಕ್ರೂಢೀಕೃತ/ ಆನ್‌-ಲೈನ್‌ ಮುಖಾಂತರ ಪಡೆದಿರುವ ನಿರಾಕ್ಷೇಪಣ ಪ್ರಮಾಣ ಪತ್ರಗಳು ಇದ್ದಲ್ಲಿ ಅಂತಹ ನಿರಾಕ್ಷೇಪಣ 
ಪತ್ರಗಳನ್ನು ನೇಮಕಾತಿ ಪ್ರಾಧಿಕಾರಿದಿಂದ ದೃಢೀಕರಿಸಿರಬೇಕು/ Attೀsteರೆ). 


(ಈ ಪ್ರಮಾಣ ಪತ್ರದ ನಮೂನೆಯನ್ನು ಅನುಬಂಧ-1ರಲ್ಲಿ ತೋರಿಸಲಾಗಿದೆ.) 


ಪರಂತು, ಈ ಉಪ ನಿಯಮವು ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಸ್ಥಳೀಯ ಅಭ್ಯರ್ಥಿಯಾಗಿ ನೇಮಕಗೊಂಡಿರುವ ವ್ಯಕ್ತಿಗೆ ಅವನನ್ನು 


ಎಲ್ಲಿಯವರೆಗೆ ಹಾಗೆಂದು ಪರಿಗಣಿಸಲಾಗುವುದೋ ಅಲ್ಲಿಯವರೆಗೆ ಅನ್ವಯವಾಗತಕ್ಕದ್ದಲ್ಲ”. 
ಸೈನಿಕರ ಸೇವಾ ಒಪ್ಪಂದದ ಮುಕ್ತಾಯಕ್ಕೆ ಮುನ್ನ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅವರ ಮೇಲಾಧಿಕಾರಿಗಳಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು 
ಪಡೆದಿಟ್ಟುಕೊಂಡು ಮೂಲ ದಾಖಲೆಗಳ ಪರಿಶೀಲನೆಯ ಸಮಯದಲ್ಲಿ ಮೂಲ ಪ್ರತಿಯನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕು. 


1:2 ಅನುಪಾತದಲ್ಲಿ ನಿಯಮಾನುಸಾರ ಅರ್ಹರಾಗುವ ಅಭ್ಯರ್ಥಿಗಳ ಮೂಲ ದಾಖಲಾತಿಗಳ ಪರಿಶೀಲನೆಯನ್ನು 2017ನೇ ಜನವರಿ ಮಾಹೆಯಲ್ಲಿ 
ನಡೆಸಲಾಗುವುದು. ಮೂಲ ದಾಖಲಾತಿಗಳ ಪರಿಶೀಲನೆಯ ವೇಳಾಪಟ್ಟಿಯನ್ನು ಆಯೋಗದ ಅಂತರ್ಜಾಲ "ಗtp://kpsc.kar.nic in/timetable” 
ನಲ್ಲಿ ಮುಂದೆ ಪ್ರಕಟಿಸಲಾಗುವುದು. 

ಮೂಲ ದಾಖಲೆಗಳ ಪರಿಶೀಲನೆಯ ಅರ್ಹತಾ ಪಟ್ಟಯನ್ನು ಆಯೋಗದ ಅಂತರ್ಜಾಲದಲ್ಲಿ ಬಿತ್ತರಿಸಲಾಗುವುದು. ಈ ಬಗ್ಗೆ ಪತ್ರಿಕೆಗಳಲ್ಲಿ ಟಪ್ಪಣಿ 
ಮೂಲಕ ಮಾಹಿತಿ ನೀಡಲಾಗುವುದು. ಅರ್ಹ ಅಭ್ಯರ್ಥಿಗಳು ಸೂಚನಾ ಪತ್ರಗಳನ್ನು ಆಯೋಗದ ವೆಬ್‌ಸೈಟ್‌ನಲ್ಲಿ ಡೌನ್‌ಲೋಡ್‌ ಮಾಡಿಕೊಂಡು ನಿಗದಿತ 


ದಿನಾಂಕ ಹಾಗೂ ಸಮಯದಂದು ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗತಕ್ಕದ್ದು. ಇದಲ್ಲದೆ ಇ-ಮೇಲ್‌ ಮೂಲಕ ಸಂದೇಶ ನೀಡಲಾಗುವುದು. 
16.  ಆಯೋಗದೊಡನೆ ಪತ್ರ ವ್ಯವಹಾರ: 


ಆಯೋಗವು ಅಭ್ಯರ್ಥಿಗಳೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸುವುದಿಲ್ಲ. ಆದುದರಿಂದ, ಅಭ್ಯರ್ಥಿಗಳು ಅರ್ಜಿ ಭರ್ತಿ ಮಾಡುವಾಗ 
ಜಾಗರೂಕತೆಯಿಂದ ಭರ್ತಿ ಮಾಡತಕ್ಕದ್ದು. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೦೯ 





ವಿಳಾಸ ಬದಲಾವಣೆ ಇದ್ದಲ್ಲಿ ಮಾತ್ರ ಅಭ್ಯರ್ಥಿಗಳು ಲಿಖಿತ ಮನವಿಯ ಮೂಲಕ ಆಯೋಗದ ಗಮನಕ್ಕೆ ತರತಕ್ಕದ್ದು. ಈ ವಿಳಾಸ 
ಬದಲಾವಣೆಯನ್ನು ಪರಿಗಣಿಸಲು ಆಯೋಗವು ಪ್ರಯತ್ನಿಸುವುದು. ಆದಾಗ್ಯೂ ಈ ವಿಚಾರದಲ್ಲಿ ಆಯೋಗವು ಯಾವುದೇ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳುವುದಿಲ್ಲ. ಈ ಬಗ್ಗೆ ಅಭ್ಯರ್ಥಿಗಳು ಎಚ್ಚರ ವಹಿಸತಕ್ಕದ್ದು. ಅಭ್ಯರ್ಥಿಗಳು ಆಯೋಗದೊಡನೆ ಸಂಪರ್ಕಿಸಲೇಬೇಕಾದ ಸಂದರ್ಭದಲ್ಲಿ ತಮ್ಮ 
ಮನವಿಯಲ್ಲಿ ಈ ಕೆಳಕಂಡ ಮಾಹಿತಿಗಳು ಒಳಗೊಂಡಿರಬೇಕು 

(1) ಹುದ್ದೆಯ / ವಿಷಯದ ಹೆಸರು 

(1) ಅಭ್ಯರ್ಥಿಯ ಪೂರ್ಣ ಹೆಸರು (ಬಿಡಿ ಅಕ್ಷರಗಳಲ್ಲಿ) 

(11) ಅರ್ಜಿಯಲ್ಲಿ ನಮೂದಿಸಿರುವ ಅಂಚೆ ವಿಳಾಸ 
17. ಪ್ರಾಮುಖ್ಯವಾದ ಸೂಚನೆಗಳು:- 


ಅಭ್ಯರ್ಥಿಯ ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಒಂದು ಹಾಳೆಯ ಮೇಲಿಟ್ಟು ಅದರ ಕೆಳಗೆ ಕಪ್ಪು ಶಾಹಿಯ ಸೈಚ್‌/ 
ಮಾರ್ಕರ್‌ ಪೆನ್‌ಲ್ಲಿ ಸಹಿಯನ್ನು ಸ್ಕ್ಯಾನ್‌ ಮಾಡಿ ಅರ್ಜಿಗೆ UPLOAD ಮಾಡಬೇಕು. ಭಾವಚಿತ್ರ ಹಾಗೂ ಸಹಿಯನ್ನು UPLOAD ಮಾಡದ ಅರ್ಜಿಗಳು 
ತಿರಸ್ಕೃತಗೊಳ್ಳುತ್ತವೆ. ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ನಿಗದಿತ ನಮೂನೆಯಲ್ಲಿ ON LINE ಮೂಲಕ ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದೊಳಗೆ ಸಂಬಂಧಪಟ್ಟ ಪ್ರಾಧಿಕಾರಿಗಳಿಂದ ಪಡೆದಿಟ್ಟುಕೊಂಡಿರಬೇಕು ಹಾಗೂ ವಿಧ್ಯಾರ್ಹತೆಗೆ ಸಂಬಂಧಿಸಿದ ಎಲ್ಲಾ ಅಂಕಪಟ್ಟಿಗಳನ್ನು ಕಡ್ಡಾಯವಾಗಿ 
ಅರ್ಜಿಯೊಂದಿಗೆ UPLOAD ಮಾಡಬೇಕು .ಮೂಲ ದಾಖಲಾತಿಯ ಪರಿಶೀಲನೆಗೆ ಅರ್ಹರಾದಾಗ ಆ ಸಮಯದಲ್ಲಿ ಅದೇ ಮೀಸಲಾತಿ ಪಮಾಣ ಪತ್ರದ 
ಹಾಗೂ ಇತರೇ ಪ್ರಮಾಣ ಪತ್ರಗಳ ಮೂಲ ಪ್ರತಿಯನ್ನು ಪರಿಶೀಲನೆಗೆ ಹಾಜರುಪಡಿಸಬೇಕು. ಹೈದ್ರಾಬಾದ್‌-ಕರ್ನಾಟಕ ಮೀಸಲಾತಿಗೆ ಸಂಬಂಧಿಸಿದ 
ಪ್ರಮಾಣ ಪತ್ರಗಳನ್ನು ಹೊರತು ಪಡಿಸಿ ಇತರೆ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ 
ಪಡೆದಿರಬೇಕು, ನಂತರ ಪಡೆದ ಯಾವುದೇ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಹಾಗೆಯೇ ಯಾವುದೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ನಿಗದಿ 
ಪಡಿಸಿರುವ ನಮೂನೆಗಳಲ್ಲಿರದಿದ್ದಲ್ಲಿ ಮತ್ತು ತಪ್ಪಿದ್ದಲ್ಲಿ ಸದರಿ ಮೀಸಲಾತಿಯನ್ನು ತಿರಸ್ಕರಿಸಲಾಗುವುದು/ ಅಭ್ಯರ್ಥಿತ್ವವನ್ನು ಅನರ್ಹಗೊಳಿಸಲಾಗುವುದು. 

1 ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದೊಳಗೆ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ/ ಸೆಮಿಸ್ಟರ್‌ಗಳ 

ಅಂಕಪಟ್ಟಿಗಳು ಅಥವಾ ಪ್ರಮಾಣ ಪತ್ರ /ಪಿಪಿಸಿ. 
2. ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ /ಶಾಲೆಯ ವರ್ಗಾವಣೆ ಪ್ರಮಾಣ ಪತ್ರ 
/ ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉದ್ದತ ಭಾಗ. 

3. ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಪತ್ರ ಮತ್ತು ಪಿಂಚಣಿ /ಗ್ರಾಚ್ಯುಟಿ ಪಡೆಯುತ್ತಿರುವ ಪ್ರಮಾಣ ಪತ್ರ/ ಮಾಜಿ ಸೈನಿಕ 
ಅವಲಂಬಿತರಾಗಿದ್ದಲ್ಲಿ, ಮಾಜಿ ಸೈನಿಕರು ಸೇವೆಯಲ್ಲಿರುವಾಗ ಮೃತಪಟ್ಟಿದ್ದಲ್ಲಿ ಅಥವಾ ಖಾಯಂ ಆಗಿ ಗಾಯಗೊಂಡಿರುವ ಪ್ರಮಾಣ ಪತ್ರ 
(ಮಾಜಿ ಸೈನಿಕ ಮೀಸಲಾತಿ ಕೋರಿದ್ದಲ್ಲಿ) 

4. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ ಮತ್ತು ಪ್ರವರ್ಗ-3ಬಿ ಮೀಸಲಾತಿ ಪ್ರಮಾಣ 

ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ) 

5. ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ-1 ಮತ್ತು 2ರಲ್ಲಿ ಗ್ರಾಮೀಣ ಮೀಸಲಾತಿ ಕೋರಿದ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು) 
(ಗ್ರಾಮೀಣ ಮೀಸಲಾತಿ ಕೋರಿದ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ/ ಪ್ರವರ್ಗ-1/ ಪ್ರವರ್ಗ-2ಎ/ ಪ್ರವರ್ಗ-2ಬಿ/ ಪ್ರವರ್ಗ-3ಎ/ ಪ್ರವರ್ಗ-3ಬಿ 
ಅಭ್ಯರ್ಥಿಗಳು ನಮೂನೆ-2 ರಲ್ಲಿ ಮಾತ್ರ) 
ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ) 
ಅಂಗವಿಕಲ ಮೀಸಲಾತಿ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ 
ಸೇವಾನುಭವ ಪ್ರಮಾಣ ಪತ್ರಗಳು (ನಿಗದಿಪಡಿಸಿದ್ದಲ್ಲಿ) 


ಹೈದರಾಬಾದ್‌-ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳ ಮೀಸಲಾತಿಗೆ ಸಂಬಂಧಿಸಿದ ಅರ್ಹತಾ ಪ್ರಮಾಣ ಪತ್ರ (ಮೀಸಲಾತಿ ಕೋರಿದ್ದಲ್ಲಿ-ಪ್ರಮಾಣ 
ಪತ್ರವನ್ನು UPLOAD ಮಾಡದೇ ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಸಲ್ಲಿಸಿದ್ದರೂ ಪರಿಗಣಿಸಲಾಗುವುದು.) 

10. ಸ್ವಗ್ರಾಮ ಪ್ರಮಾಣ ಪತ್ರ (ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದರಾಬಾದ್‌-ಕರ್ನಾಟಕ ಮೀಸಲಾತಿ ಕೋರಿದ್ದಲ್ಲಿ) 

1. ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಕೊನೆಯ ದಿನಾಂಕದೊಳಗೆ ಅವರ ನೇಮಕಾತಿ ಪ್ರಾಧಿಕಾರದ ಸಹಿ ಹಾಗೂ ಮೊಹರುನೊಂದಿಗೆ 
ಪಡೆಯಲಾದ ನಿರಾಕ್ಷೇಪಣ ಪ್ರಮಾಣ ಪತ್ರ. (ಕ್ರೂಢೀಕೃತ/ ಆನ್‌-ಲೈನ್‌ ಮುಖಾಂತರ ಪಡೆದಿರುವ ನಿರಾಕ್ಷೇಪಣ ಪ್ರಮಾಣ ಪತ್ರಗಳು ಇದ್ದಲ್ಲಿ 
ಅಂತಹ ನಿರಾಕ್ಷೇಪಣ ಪತ್ರಗಳನ್ನು ನೇಮಕಾತಿ ಪ್ರಾಧಿಕಾರಿದಿಂದ ದೃಢೀಕರಿಸಿರಬೇಕು/ Attested). 

18. ವಿಶೇಷ ಸೂಚನೆಗಳು:- 


(1) ON LINE ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಗಳನ್ನು ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ ಖಚಿತಪಡಿಸಿಕೊಂಡು ನಂತರ ಅದರ 
ಒ೦ದು ಪ್ರತಿಯನ್ನು ಡೌನ್‌ಲೋಡ್‌ ಮಾಡಿಕೊಂಡು ಮತ್ತು ಶುಲ್ಕ ಪಾವತಿಯ ಚಲನ್‌ ಅನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ 
ಭದ್ರವಾಗಿ ತೆಗೆದಿಟ್ಟುಕೊ೦ಡಿರತಕ್ಕದ್ದು. 


(2) ಈಗಾಗಲೇ ಸೇವೆಯಲ್ಲಿರುವ/ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳು ಅವರುಗಳ ನೇಮಕಾತಿ ಪ್ರಾಧಿಕಾರಿಗಳಿಂದ ನಿಗದಿತ ನಮೂನೆಯಲ್ಲಿ 
ಅನುಮತಿಯನ್ನು/ ಸೇವಾ ಪ್ರಮಾಣ ಪತ್ರವನ್ನು ಪಡೆದಿಟ್ಟುಕೊಂಡಿರತಕ್ಕದ್ದು ಹಾಗೂ ಸೇವಾ ವಿವರಗಳನ್ನು ಅರ್ಜಿಯಲ್ಲಿ ನಮೂದಿಸಿ 
UPLOAD ಮಾಡಬೇಕು. ಮೂಲ ದಾಖಲಾತಿಯ ಪರಿಶೀಲನೆಯ ಸಮಯದಲ್ಲಿ ಮೂಲ ನಿರಾಕ್ಷೇಪಣೆ/ ಸೇವಾ ಪ್ರಮಾಣ ಪತ್ರವನ್ನು 


ಹಾಜರುಪಡಿಸತಕ್ಕದ್ದು ತಪ್ಪಿದ್ದಲ್ಲಿ ಅನರ್ಹಗೊಳಿಸಲಾಗುವುದು. 


je ಯರು ಸಾಜ ಯ್ತು 


೧೪೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 





(3) ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ ದಿನವು 
ಕೊನೆಯ ದಿನಾಂಕವಾಗುವುದು. 


19. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆಗಳು: 


ಕೇಂದ್ರ ಕಛೇರಿಯ ಮಾಹಿತಿ ಕೇಂದ್ರ : 080-30574957/ 080-30574901 
ಪ್ರಾಂತೀಯ ಕಛೇರಿ ಮೈಸೂರು : 0821-2545956 
ಪ್ರಾಂತೀಯ ಕಛೇರಿ ಬೆಳಗಾವಿ : 0831-2475345 
ಪ್ರಾಂತೀಯ ಕಛೇರಿ ಕಲಬುರಗಿ : 08472-227944 
ಪ್ರಾಂತೀಯ ಕಛೇರಿ ಶಿವಮೊಗ್ಗ : 08182-228099 


20. ದುರ್ನಡತೆ:- ಒಬ್ಬ ಅಭ್ಯರ್ಥಿಯು ನಕಲಿ ವ್ಯಕ್ತಿಯಾಗಿರುವನೆಂದು ಅಥವಾ ಖೋಟಾ ದಸ್ತಾವೇಜು ಅಥವಾ ತಿದ್ದಲಾದ ದಸ್ತಾವೇಜುಗಳನ್ನು 
ಸಲ್ಲಿಸಿರುವನೆಂದು ಅಥವಾ ತಪ್ಪು ಅಥವಾ ಸುಳ್ಳು ಹೇಳಿಕೆ ನೀಡಿರುವನೆಂದು ಅಥವಾ ವಾಸ್ತವಿಕ ಮಾಹಿತಿಯನ್ನು ಮರೆಮಾಚಿರುವನೆಂದು ಅಥವಾ 
ನೇಮಕಾತಿ ಉದ್ದೇಶಗಳಿಗಾಗಿ ನಡೆಸಲಾದ ಪರೀಕ್ಷೆಯಲ್ಲಿ / ಸಂದರ್ಶನದಲ್ಲಿ ಅನುಚಿತ ಮಾರ್ಗವನ್ನು ಅನುಸರಿಸುತ್ತಿರುವನೆಂದು ಅಥವಾ ಅನುಸರಿಸಲು 
ಪ್ರಯತ್ನಿಸಿರುವನೆಂದು ಅಥವಾ ಅವರ ನೇಮಕಾತಿಯ ಸಂಬಂಧದಲ್ಲಿ ಯಾವುದೇ ಇತರೆ ಅಕ್ರಮ ಮತ್ತು ಅನುಚಿತ ಮಾರ್ಗವನ್ನು 
ಅವಲಂಬಿಸಿರುವನೆಂದು, ಕಂಡುಬಂದಲ್ಲಿ ಅವನು/ಅವಳು ಸ್ವತ: ಕ್ರಿಮಿನಲ್‌ ವ್ಯವಹರಣೆಗಳಿಗೆ ಮತ್ತು ಶಿಸ್ತು ಕ್ರಮಕ್ಕೆ ಒಳಪಡುವುದಲ್ಲದೆ; ಹುದ್ದೆಯ 
ಸಂದರ್ಶನದಿಂದ/ ಆಯ್ಕೆಯಿಂದ ಅಭ್ಯರ್ಥಿತ್ವವನ್ನು ರದ್ದುಪಡಿಸಲಾಗುವುದು. 
ಸುಬೋಧ್‌ ಯಾದವ್‌ 
ಕಾರ್ಯದರ್ಶಿ, 


ಕರ್ನಾಟಕ ಲೋಕಸೇವಾ ಆಯೋಗ. 


ಅನುಬಂಧ-3 
ಸರ್ಕಾರದ ಆದೇಶ ಸಂಖ್ಯೆ: ಡಿಇ 26 ಪಾಪಾಸೇ 88, ದಿನಾಂಕ 2-3-1988. 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸಂದರ್ಭದಲ್ಲಿ ದಿನಾಂಕ 13-5-02ರ ಸಂಖ್ಯೆ: ಇಡಿ 99 ಟಪಿಇ 80ರ ಆದೇಶಕ್ಕೆ ಮುಂದುವರೆಸುತ್ತಾ, 
ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುತ್ತಿರುವ ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಡಿಪ್ಲೋಮಾ ಪರೀಕ್ಷೆ (ಹೊಸ ಪಠ್ಯಕ್ರಮ) ಯನ್ನು ಕರ್ನಾಟಕ ಪ್ರೌಢ ಶಿಕ್ಷಣ 
ಪರೀಕ್ಷಾ ಮಂಡಳಿ ನಡೆಸುತ್ತಿರುವ ಕಿರಿಯ ಮತ್ತು ಪ್ರೌಢ ದರ್ಜೆ ಬೆರಳಚ್ಚು ಮತ್ತು ಶೀಘ್ರಲಿಪಿ ಪರೀಕ್ಷೆಗಳಿಗೆ ತತ್ಸಮಾನವೆ೦ಂದು ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ: 





ಕ್ರಸಂ. ವಿದ್ಯಾರ್ಹತೆ ಕಾಲಂ 2ರಲ್ಲಿನ ವಿದ್ಯಾರ್ಹತೆ ಇದಕ್ಕೆ ಸಮ 

ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿಯ ಕಮರ್ಷಿಯಲ್‌ | ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಕಿರಿಯ ದರ್ಜೆಯ ಕನ್ನಡ 
ಪ್ರಾಕ್ಟೀಸ್‌ (ಹೊಸ ಪಠ್ಯ ಕ್ರಮ) ನ 2ನೇ ವರ್ಷದ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಸಮ 

ಡಿಪ್ಲೋಮಾದಲ್ಲಿ ಕನ್ನಡ ಬೆರಳಚ್ಚು ವಿಷಯದಲ್ಲಿ ಉತ್ತೀರ್ಣತೆ 








ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿಯ ಕಮರ್ಷಿಯಲ್‌ | ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಕಿರಿಯ ದರ್ಜೆಯ ಕನ್ನಡ 
ಪ್ರಾಕ್ಟೀಸ್‌ (ಹೊಸ ಪಠ್ಯ ಕ್ರಮ) ನ 2ನೇ ವರ್ಷದ | ಶೀಘ್ರಲಿಪಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಸಮ 
ಡಿಪ್ಲೋಮಾದಲ್ಲಿ ಕನ್ನಡ ಶೀಘ್ರಲಿಪಿ. ವಿಷಯದಲ್ಲಿ 


ನ 
ಉತೀರ್ಣತೆ 
ದಿ 


ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿಯ ಕಮರ್ಷಿಯಲ್‌ | ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಪ್ರೌಢ ದರ್ಜೆಯ ಕನ್ನಡ 
ಪ್ರಾಕ್ಟೀಸ್‌ (ಹೊಸ ಪಠ್ಯ ಕ್ರಮ) ನ 3ನೇ ವರ್ಷದ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಸಮ 

ಡಿಪ್ಲೋಮಾದಲ್ಲಿ ಕನ್ನಡ ಬೆರಳಚ್ಚು ವಿಷಯದಲ್ಲಿ ಉತ್ತೀರ್ಣತೆ 
ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿಯ ಕಮರ್ಷಿಯಲ್‌ | ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಪ್ರೌಢ ದರ್ಜೆಯ ಕನ್ನಡ 
ಪ್ರಾಕ್ಟೀಸ್‌ (ಹೊಸ ಪಠ್ಯ ಕ್ರಮ) ನ 3ನೇ ವರ್ಷದ | ಶೀಘ್ರಲಿಪಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆಗೆ ಸಮ 

ಡಿಪ್ಲೋಮಾದಲ್ಲಿ ಕನ್ನಡ ಶೀಘ್ರಲಿಪಿ. ವಿಷಯದಲ್ಲಿ 

ಉತ್ತೀರ್ಣತೆ 























ದಿನಾ೦ಕ: 16-07-1974ರ ಸಂಖ್ಯೆ: ಇಡಿ 2 ಡಿಟಿಇ 74ರ ಆದೇಶವನ್ನು ರದ್ದುಪಡಿಸಲಾಗಿದೆ. ಈ ಆದೇಶದಲ್ಲಿನ ತತ್ಸಮಾನ ವಿದ್ಯಾರ್ಹತೆಗಳು 
ದಿನಾಂಕ: 06-04-1987ರಿ೦ದಲೇ ಜಾರಿಗೆ ಬರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಲೀಲಾ ಜಾರ್ಜ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ. 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೧೧ 





ಸರ್ಕಾರದ ಆದೇಶ ಸಂಖ್ಯೆ: ಇಡಿ 174 ಟಿಪಿಇ 2005, ಬೆಂಗಳೂರು, ದಿನಾಂಕ: 09ನೇ ನವೆಂಬರ್‌ 2006. 


ತಾಂತ್ರಿಕ ಶಿಕ್ಷಣ ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ದಿನಾ೦ಕ: 02.03.1988 ಸಂಖ್ಯೆ: ಇಡಿ 26 ತಾಪಾಸೇ 88ರ 
ಆದೇಶವನ್ನು ಮುಂದುವರೆಸುತ್ತಾ, ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುತ್ತಿರುವ ಕಮರ್ಷಿಯಲ್‌ ಪ್ರಾಕ್ಟೀಸ್‌ ಡಿಪ್ಲೊಮೊ ಪರೀಕ್ಷೆಗಳ ಕನ್ನಡ ಬೆರಳಚ್ಚು 
ಮತ್ತು ಶೀಘ್ರಲಿಪಿ ವಿಷಯಗಳ ಪರೀಕ್ಷೆಗಳ ಮಾರ್ಪಾಡನ್ನು ಈ ಕೆಳಕಂಡಂತೆ ಮಾಡಲಾಗಿದ್ದು ಇದನ್ನು ನೇಮಕಾತಿಗಳಿಗಾಗಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ 
ಮಂಡಳಿ ನಡೆಸುವ ಕನ್ನಡ ಬೆರಳಚ್ಚು ಮತ್ತು ಶೀಘ್ರಲಿಪಿ ಪರೀಕ್ಷೆಗಳ ತತ್ಸಮಾನತೆಗೆ ಪರಿಗಣಿಸಬೇಕಾಗುತ್ತದೆ ಎಂದು ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 























ಕಮ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಪರೀಕ್ಷೆಗಳಿಗೆ 
ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಪರೀಕ್ಷೆಗಳ ತೇರ್ಗಡೆ ಹ ಳಿ 
ಸಂಖ್ಯೆ pi ಕ 34 ಅನ್ವಯವಾಗುವಂತೆ ತತ್ತಮಾನತೆ 
1 ಕಮರ್ಷಿಯಲ್‌ ಪ್ರಾಕ್ಟೀಸ್‌ನ 2ನೇ ಸೆಮಿಸ್ಟರ್‌ ಕನ್ನಡ ಬೆರಳಚ್ಚು | ವಾಣಿಜ್ಯ ಪರೀಕ್ಷೆಗಳ ಪ್ರಥಮ ದರ್ಜೆ ಕನ್ನಡ ಬೆರಳಚ್ಚು (ಜೂನಿಯರ್‌ 
ತೇರ್ಗಡೆ ಗೇಡ್‌) 
2 |ಸಿಪಿ 3ನೇ ಮತ್ತು 4ನೇ ಸೆಮಿಸ್ಟರ್‌ ಕನ್ನಡ ಶೀಘ್ರಲಿಪಿ ತೇರ್ಗಡೆ | ವಾಣಿಜ್ಯ ಪರೀಕ್ಷೆಗಳ ಶೀಘ್ರಲಿಪಿ ಪ್ರಥಮ ದರ್ಜೆ ಕನ್ನಡ (ಜೂನಿಯರ್‌ 
ಗೇಡ್‌) 
3 | ಸಿಪಿ 4ನೇ ಸೆಮಿಸ್ಟರ್‌ ಬೆರಳಚ್ಚು ತೇರ್ಗಡೆ ವಾಣಿಜ್ಯ ಪರೀಕ್ಷೆಗಳ ಬೆರಳಚ್ಚು ಪ್ರೌಢ ದರ್ಜೆ ಕನ್ನಡ (ಸೀನಿಯರ್‌ ಗ್ರೇಡ್‌) 
4 | ಸಿ.ಪಿ 5ನೇ ಮತ್ತು 6ನೇ ಸೆಮಿಸ್ಟರ್‌ ಶೀಘ್ರಲಿಪಿ ತೇರ್ಗಡೆ ವಾಣಿಜ್ಯ ಪರೀಕ್ಷೆಗಳ ಶೀಘ್ರಲಿಪಿ ಪ್ರೌಢ ದರ್ಜೆ ಕನ್ನಡ (ಸೀನಿಯರ್‌ 
ಗ್ರೇಡ್‌) 











1999-2000ನೇ ಸಾಲಿನಿಂದ ಶೈಕ್ಷಣಿಕವಾಗಿ ಸ್ವಾಯತ್ತತೆ ಪಡೆದ ಈ ಕೆಳಕಂಡ (ತಾಂತ್ರಿಕ ಶಿಕ್ಷಣ ಇಲಾಖೆಯ ಅಧೀನದಲ್ಲಿರುವ ಸರ್ಕಾರಿ: 
ಅನುದಾನಿತ ಪಾಲಿಟೆಕ್ನಿಕ್‌ಗಳಲ್ಲಿ ಸಿ.ಪಿ ಡಿಪ್ಲೋಮಾದ ಕನ್ನಡ ಬೆರಳಚ್ಚು ಹಾಗೂ ಶೀಘ್ರಲಿಪಿ ವಿಷಯಗಳಿಗೆ ಸಂಬಂಧಿಸಿದಂತೆ ನಡೆಸಲಾದ ಪರೀಕ್ಷೆಗಳು 
ಹಾಗೂ ಕನ್ನಡ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ಸದರಿ ವಿಷಯಗಳ ತತ್ಸಮಾನತೆ ವಿವರ ಈ ಕೆಳಕಂಡಂತಿದೆ. 


(ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್‌, ಬೆಂಗಳೂರು 1999-2000ದಿಂದ ಸ್ವಾಯತ್ತತೆ ಪಡೆದಿದೆ) 

















ಕ್ರಮ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಪರೀಕ್ಷೆಗಳಿಗೆ 
ಸಂಖ್ಯೆ ಕಮರ್ಷಿಯಲ್‌ ಪ್ರಾಕ್ಷೀಸ್‌ನ ಡಿಪ್ಲೊಮೊ ತತ್ತಮಾನತೆ 
1 ಬೆರಳಚ್ಚು - 3ನೇ ಮತ್ತು 4ನೇ ಸೆಮಿಸ್ಟರ್‌ ತೇರ್ಗಡೆ ವಾಣಿಜ್ಯ ಪರೀಕ್ಷೆಗಳ ಬೆರಳಚ್ಚು ಪ್ರಥಮ ದರ್ಜೆಗೆ (ಜೂನಿಯರ್‌ ಗೇಡ್‌) 
ತತ್ಸಮಾನ 
2 ಶೀಘ್ರಲಿಪಿ- 3ನೇ ಮತ್ತು 4ನೇ ಸೆಮಿಸ್ಟರ್‌ ತೇರ್ಗಡೆ ವಾಣಿಜ್ಯ ಪರೀಕ್ಷೆಗಳ ಶೀಘ್ರಲಿಪಿ ಪ್ರಥಮ ದರ್ಜೆಗೆ (ಜೂನಿಯರ್‌ ಗ್ರೇಡ್‌) 
ತತ್ಸಮಾನ 
3 ಬೆರಳಚ್ಚು - 5ನೇ ಮತ್ತು 6ನೇ ಸೆಮಿಸ್ಟರ್‌ ತೇರ್ಗಡೆ ವಾಣಿಜ್ಯ ಪರೀಕ್ಷೆಗಳ ಬೆರಳಚ್ಚು ಪ್ರೌಢ ದರ್ಜೆಗೆ 
(ಸೀನಿಯರ್‌ ಗ್ರೇಡ್‌) ತತ್ಸಮಾನ 
4 ಶೀಘ್ರಲಿಪಿ- 5ನೇ ಮತ್ತು 6ನೇ ಸೆಮಿಸ್ಟರ್‌ ತೇರ್ಗಡೆ ವಾಣಿಜ್ಯ ಪರೀಕ್ಷೆಗಳ ಶೀಘ್ರಲಿಪಿ ಪ್ರೌಢ ದರ್ಜೆಗೆ 
(ಸೀನಿಯರ್‌ ಗ್ರೇಡ್‌) ತತ್ಸಮಾನ 

















ಸೂಚನೆ : 1999-2000ದಿಂದ ಇಲ್ಲಿಯವರೆಗೆ ಸದರಿ ವಿಷಯಗಳ ಪಠ್ಯಕ್ರಮದಲ್ಲಿ ಬದಲಾವಣೆ ಇರುವುದಿಲ್ಲ. 


ಸಿ.ಪಿ.ಸಿ ಸರ್ಕಾರಿ ಪಾಲಿಟೆಕ್ನಿಕ್‌, ಮೈಸೂರು (1999-2000ದವರೆಗೆ) 





























ಕ್ರಮ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಪರೀಕ್ಷೆಗಳಿಗೆ 
ಕಮರ್ಷಿಯಲ್‌ ಪ್ರಾಕ್ಷೀಸ್‌ನ ಡಿಪ್ಲೊಮೊ | | 

ಸಂಖ್ಯೆ ಷ್ಟ ತತ್ನಮಾನತೆ 

[ 4ನೇ ಸೆಮಿಸ್ಟರ್‌ ಬೆರಳಚ್ಚು ತೇರ್ಗಡೆ ಬೆರಳಚ್ಚು ಪ್ರಥಮ ದರ್ಜೆಗೆ ತತ್ಸಮಾನ 

2 4ನೇ ಸೆಮಿಸ್ಟರ್‌ ಶೀಘ್ರಲಿಪಿ ತೇರ್ಗಡೆ ಶೀಘ್ರಲಿಪಿ ಪ್ರಥಮ ದರ್ಜೆಗೆ ತತ್ಸಮಾನ 

3 5ನೇ ಸೆಮಿಸ್ಟರ್‌ ಬೆರಳಚ್ಚು ತೇರ್ಗಡೆ ವಾಣಿಜ್ಯ ಪರೀಕ್ಷೆಗಳ ಬೆರಳಚ್ಚು ಪ್ರೌಢ ದರ್ಜೆಗೆ ತತ್ಸಮಾನ 

4 6ನೇ ಸೆಮಿಸ್ಟರ್‌ ಶೀಘ್ರಲಿಪಿ ತೇರ್ಗಡೆ ವಾಣಿಜ್ಯ ಪರೀಕ್ಷೆಗಳ ಶೀಘ್ರಲಿಪಿ ಪ್ರೌಢ ದರ್ಜೆಗೆ ತತ್ಸಮಾನ 





ಸೂಚನೆ:- ಈ ಸಂಸ್ಥೆಯ 2003-04ನೇ ಶೈಕ್ಷಣಿಕ ಸಾಲಿನಿಂದ ಕಂಡಿಕೆ (1ರ ತಾಂತ್ರಿಕ ಶಿಕ್ಷಣ ಪರೀಕ್ಷಾ ಮಂಡಳಿಯ ಪಠ್ಯಕ್ರಮದ ಅನುಸಾರ ಪರೀಕ್ಷೆಗಳನ್ನು 
ನಡೆಸುತ್ತಿದ್ದು ಸದರಿ ಕಂಡಿಕೆಯನ್ನು ಕಂಡಿಕೆ (1) ಪರಿಗಣಿಸಿರುವುದು. 


೧೪೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 





ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್‌, ಹುಬ್ಬಳ್ಳಿ 


























ಕಮ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಪರೀಕ್ಷೆಗಳಿಗೆ 
ಕಮರ್ಷಿಯಲ್‌ ಪ್ರಾಕ್ಟೀಸ್‌ನ ಡಿಪ್ಲೊಮೊ ಡೆ ಸ ಸ 
ಸಂಖ್ಯೆ ವ್ವ is ತತ್ನಮಾನತೆ 
1 3ನೇ ಮತ್ತು 4ನೇ ಸೆಮಿಸ್ಟರ್‌ ಬೆರಳಚ್ಚು ಮತ್ತು ಶೀಘ್ರಲಿಪಿ | ವಾಣಿಜ್ಯ ಪರೀಕ್ಷೆಗಳ ಬೆರಳಚ್ಚು ಮತ್ತು ಶೀಘ್ರಲಿಪಿ ಪ್ರಥಮ ದರ್ಜೆಗೆ 
ತೇರ್ಗಡೆ ತತ್ಸಮಾನ 
2 5ನೇ ಮತ್ತು 6ನೇ ಸೆಮಿಸ್ಟರ್‌ ಬೆರಳಚ್ಚು ಮತ್ತು ಶೀಘ್ರಲಿಪಿ | ವಾಣಿಜ್ಯ ಪರೀಕ್ಷೆಗಳ ಬೆರಳಚ್ಚು ಮತ್ತು ಶೀಘ್ರಲಿಪಿ ಪ್ರೌಢ ದರ್ಜೆಗೆ 
ತೇರ್ಗಡೆ ತತ್ಸಮಾನ 
ಸೂಚನೆ:- 1999-2000ನೇ ಶೈಕ್ಷಣಿಕ ಸ್ವಾಯತ್ತತೆ ಪಡೆದ ಈ ಸಂಸ್ಥೆಯು ಸದರಿ ವಿಷಯಗಳು ಪಠ್ಯಕ್ರಮದಲ್ಲಿ ಇಲ್ಲಿಯವರೆವಿಗೂ ಯಾವುದೇ ಬದಲಾವಣೆ 
ಇರುವುದಿಲ್ಲ. 


ಬಿ.ವಿ.ವಿ.ಎಸ್‌ ಪಾಲಿಟೆಕ್ನಿಕ್‌, ಬಾಗಲಕೋಟೆ (1999-2000ದಿಂದ 2002ರವರೆಗೆ) 





ಕ್ರಮ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಪರೀಕ್ಷೆಗಳಿಗೆ 
ಕಮರ್ಷಿಯಲ್‌ ಪ್ರಾಕ್ಷೀಸ್‌ನ ಡಿಪ್ಲೊಮೊ ಠಿ ಮ ಕ 





1 5ನೇ ಮತ್ತು 6ನೇ ಸೆಮಿಸ್ಟರ್‌ ಬೆರಳಚ್ಚು ಮತ್ತು ಶೀಘ್ರಲಿಪಿ ವಾಣಿಜ್ಯ ಪರೀಕ್ಷೆಗಳ ಬೆರಳಚ್ಚು ಮತ್ತು ಶೀಘ್ರಲಿಪಿ ಪ್ರೌಢ ದರ್ಜೆಗೆ 
ತೇರ್ಗಡೆ ತತ್ಸಮಾನ 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಪಿ. ಮಂಜುನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ. (ತಾಂತ್ರಿಕ ಶಿಕ್ಷಣ) 
ಅನುಬಂಧ-01 
ಶೀಘ್ರಲಿಪಿಗಾರರ ಹುದ್ದೆಗಳ ವರ್ಗೀಕರಣ 
1 ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು 
ಉಳಿಕೆ ಮೂಲ ವೃಂದದ ಹುದ್ದೆಗಳು- 03 







































































ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ಹ 01 | ದ pS ದ | 01 
ಪ.ಪಂ — ದ — ದ — ದ — ದ 
ಪ್ರ-2(ಎ) - - - - - - - 
ಪ್ರ-2(ಬಿ) 01 ದ ದ ದ ದ ದ ದ 01 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ ದ 01 ತೆ ದ ಡೆ ದ | 01 
ಒಟ್ಟು 01 02 ಎ ದ | = ದ 03 
ಹೈದ್ರಾಬಾದ್‌-ಕರ್ನಾಟಕ ವೃಂದದ ಹುದ್ದೆಗಳು- 01 
ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಜಾ 01 ದ ದ ದ | ಡೆ ದ 01 








2] ಶ್‌ ಹ 2 ಹ ಚ ಜು 3 ಜಾ 


W]e 
a 
[©) 
I 
I 


















































ಒಟ್ಟು 01 - - - - ದ - 01 





ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ 


೧೪೧೩ 





2. 


ಕರ್ನಾಟಕ ವಿಮಾ ಇಲಾಖೆ, ಬೆಂಗಳೂರು 


ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 
ಛಿ ಸು ಬ 





ಇತರೆ 


ಮಹಿಳಾ 


ಗ್ರಾಮೀಣ 


ಕಮಾ 


ಅಂ.ವಿ 


ಯೋ.ಅ 


























01 


01 











01 























01 








3. 


ವಾಣಿಜ್ಯ ತೆರಿಗೆಗಳ ಇಲಾಖೆ ಬೆಂಗಳೂರು 


ರಾಜ್ಯವ್ಯಾಪ್ತಿ ಸ್ಥಳೀಯ ವೃಂದದ (ಹೈ.ಕ) ಹುದ್ದೆಗಳು- 10 





ಇತರೆ 


ಮಹಿಳಾ 


ಗ್ರಾಮೀಣ 


ಕಮಾ 


ಅಂ.ವಿ 


ಯೋ.ಅ 





01 


01 


02 





01 


01 





01 


01 








01 


01 











02 


02 


01x 


05 








04 


03 





02 














01+ 








10 








ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 








4. 


ಅಲ್ಪ ಸಂಖ್ಯಾತರ ನಿರ್ದೇಶನಾಲಯ ಬೆಂಗಳೂರು 


ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 
ಛ ಸ್ರ ಬ 





ಇತರೆ 


ಮಹಿಳಾ 


ಗ್ರಾಮೀಣ 


ಕಮಾ 


ಅಂ.ವಿ 


ಯೋ.ಅ 


























01 


01 











01 























01 














































































































































































































೧೪೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 
5. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದದ ಹುದ್ದೆಗಳು- 01 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ — ದ — ದ — ದ — — 
ಪ.ಪಂ ದ — ದ — ದ — ದ — 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 ವ ಡು = ಹಾ = = 01 
ಒಟ್ಟು 01 - ದ - - - ದ 01 
ಹೈದ್ರಾಬಾದ್‌-ಕರ್ನಾಟಕ ಪ್ರಾದೇಶಿಕ ಮಟ್ಟದ ಸ್ಥಳೀಯ ವೃಂದದ ಹುದ್ದೆಗಳು- 01 

ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ — ದ — ದ — ದ — ದ 
ಪ.ಪಂ 01 | ದ | ಡೆ | ದ 01 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ - ದ - ದ - ದ - ದ 
ಒಟ್ಟು 01 ದ ದ ದ ದ ಎ ಎ 01 

6. ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ (ಉದ್ಯೋಗ ವಿಭಾಗ) ಬೆಂಗಳೂರು 

ಉಳಿಕೆ ಮೂಲ ವೃಂದದ ಹುದ್ದೆಗಳು- 02 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ ದ ದ ದ | ದ ದ ದ 
ಪ.ಪಂ 01 = ಇ ಡಾ = 01 
ಪ್ರ-2(ಎ) 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ ದ 01 ದ ದ ದ ದ ದ 01 
ಒಟ್ಟು 01 01 ದ = ದ | ಹ 02 

7. ಆಯುಷ್‌ ಇಲಾಖೆ ಬೆಂಗಳೂರು 

ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 

ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ | ದ ದ ದ ೫ ದ | 





[el 
[el 
ಅ 



































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ 


೧೪೧೫ 








ಇತರೆ 


ಮಹಿಳಾ 


ಗ್ರಾಮೀಣ 


ಕಮಾ 


ಅಂ.ವಿ 


ಯೋ.ಅ 




















01 


01 











01 























01 








8... ಹೊಲೀಸ್‌ ಮಹಾ ನಿರ್ದೇಶಕರು, ಗೃಹ ರಕ್ಷಕ ಹಾಗೂ ಪೌರರಕ್ಷಣಾ ಇಲಾಖೆ ಬೆಂಗಳೂರು 


ಉಳಿಕೆ ಮೂಲ ವೃಂದದ ಹುದ್ದೆಗಳು- 01 





ಇತರೆ 


ಮಹಿಳಾ 


ಗ್ರಾಮೀಣ 


ಕಮಾ 


ಅಂ.ವಿ 


ಯೋ.ಅ 





01 
































01 























01 








9. ಹೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ 


ಉಳಿಕೆ ಮೂಲ ವೃಂದದ ಹುದ್ದೆಗಳು- 01 





ಇತರೆ 


ಮಹಿಳಾ 


ಗ್ರಾಮೀಣ 


ಕಮಾ 


ಅಂ.ವಿ 


ಯೋ.ಅ 








01 





























01 























01 








10. 


ರಾಜ್ಯ ಲೆಕ್ಕ ಪತ್ರ ಇಲಾಖೆ ಬೆಂಗಳೂರು 


ಉಳಿಕೆ ಮೂಲ ವೃಂದದ ಹುದ್ದೆಗಳು- 02 





ಇತರೆ 


ಮಹಿಳಾ 


ಗ್ರಾಮೀಣ 


ಕಮಾ 


ಅಂ.ವಿ 


ಯೋ.ಅ 





2 
y 











el 
[el 
ಅ 





























































































































































































































೧೪೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ್ರ-1 01 ದ ೬ | ಜ್‌ ದ ಷ್ರ 01 
ಪ್ರ-2(ಎ) - - - - - - - - 
ಪ್ರ-2(ಬಿ) - - ನ | | 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ = ವ 01 = = ವ 2 01 
ಒಟ್ಟು 01 ಹ 01 ಜು ೭ ಮ 5 02 
11. ರೇಷ್ಮೆ ಕೃಷಿ ಮತ್ತು ಅಭಿವೃದ್ಧಿ ನಿರ್ದೇಶನಾಲಯ, ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ — ದ — ದ — ದ — 
ಪ.ಪಂ ದ — ದ — ದ — ದ — 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) 1 ಹ ಭಿ ಹ ಈ 2 ಕ 
ಪ್ರ-3(ಬಿ) - - - - - - - - 
ಸಾ.ಅ 01 ದ — ದ — — ಹ 01 
ಒಟ್ಟು 01 - - ದ - - ದ 01 
12. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಬೆಂಗಳೂರು 
ಉಳಿಕೆ ಮೂಲ ವೃಂದದ ಹುದ್ದೆಗಳು- 01 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ಪ - ದ ದ ಚ ಡು 01 
ಪ.ಪಂ — ದ — ದ — ದ — ದ 
ಪ್ರ-2(ಎ) - - - 2 ಘು ಸ | 
ಪ್ರ-2(ಬಿ) - - - ಸ ಈ ಕ ್‌ 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ ದ ದ ದ ದ ದ ದ ದ ದ 
ಒಟ್ಟು 01 - - - - - - 01 
13. ತೋಟಗಾರಿಕೆ ನಿರ್ದೇಶನಾಲಯ ಲಾಲ್‌ಬಾಗ್‌ ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ರಾಜ್ಯ ಮಟ್ಟದ ಸ್ಥಳೀಯ ವೃಂದದ ಹುದ್ದೆಗಳು- 01 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಜಾ 01 | ಘ್‌ ಹ ವ ೭ pe 01 








4.೫.೫ 
[©) 



































































































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೧೭ 
ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ್ರ-2(ಎ) - - - - ಇ - - - 
ಪ್ರ-2(ಬಿ) - - - - ಎ - - 
ಪ್ರ-3(ಎ) ಪ ಹ ಹ 3 a ವೆ ಜಿ 
ಪ್ರ-3(ಬಿ) - - - - - - - - 
ಸಾ.ಅ ದ ದ - ದ ದ ದ ದ ದ 
ಒಟ್ಟು 01 - ದ - - - - 01 
14. ಪದವಿಷೂರ್ವಶಿಕ್ಷಣ ಇಲಾಖೆ, ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ ದ ದ ದ ಡಿ ಹ ಹ ಮ 
ಪ.ಪಂ ದ — ದ — ದ — ದ — 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 | ದ ಡೆ ಪ ಹ ಈ 01 
ಒಟ್ಟು 01 ದ — — ಎ — — 01 
15. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬೆಂಗಳೂರು 
ಉಳಿಕೆ ಮೂಲ ವೃಂದದ ಹುದ್ದೆಗಳು- 01 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ — ದ — — ದ — ದ — 
ಪ.ಪಂ ದ — ದ — ದ — — ದ 
ಪ್ರ-2(ಎ) - - - - - - - - 
ಪ್ರ-2(ಬಿ) - - ಎ - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ ವ 01 ಹ ದ | ಎ ಹ 01 
ಒಟ್ಟು - 01 - - ದ - - 01 
16. ಸಹಕಾರ ಇಲಾಖೆ, ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 03 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಜಾ 01 ಹ = | | ೭ = 01 
01 ದ ದ ದ ದ ದ ದ 01 


















































































































































































































































೧೪೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 
ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ-3(ಎ) - - - - ಇ - - - 
ಪ್ರ-3(ಬಿ) - - - - ಎ - - 
ಸಾ.ಅ 01 ದ — fe ದ — ಇ 01 
ಒಟ್ಟು 03 - - - - - - 03 
17. ಪಶುಪಾಲನಾ ಮತ್ತು ಪಶುವೈದ್ಯಸೇವಾ ಇಲಾಖೆ ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 02 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ದ ಇ 3. ಡ್ಯ ಚ್ಟ ಡ್ಯ 0] 
ಪ.ಪಂ ದ ದ ದ ದ ದ ಜಾ | | 
ಪ್ರ-2(ಎ) 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 | ತ ಹ ಶಿ | ದ 01 
ಒಟ್ಟು 02 ದ ದ ದ ದ ದ ದ 02 
18. ಜವಳಿ ಮತ್ತು ಕೈಮಗ್ಗ ಅಭಿವೃದ್ಧಿ ಇಲಾಖೆ, ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 
ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂವಿ ಯೋ.ಅ ಒಟ್ಟು 
ಪ.ಜಾ ದ ದ ದ | ದ ಹ ದ ಪ 
ಪ.ಪಂ ಈ ಡು | ಡ್‌ ಡಾ ಇ 
ಪ್ರ-2(ಎ) 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - ಎ - - - 
ಸಾ.ಅ 01 | ತ ಪ್ದ ಹ _ 01 
ಒಟ್ಟು 01 ದ ದ ತ | ದ ದ 01 
19. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ, ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ದ ದ ದ ದ ದ ದ 01 
ಪ.ಪಂ — ದ — ದ — ದ — ದ 
ಪ್ರ-2(ಎ) ದ 1 ಹಿ 2 ಟಿ ಡೆ ಹ ಹ 
ಪ್ರ-2(ಬಿ) - - - - ಎ - - 
ಪ್ರ-3(ಎ) - - - - - - - - 















































































































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೧೯ 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ್ರ-3(ಬಿ) - - - - - - - - 
ಸಾ.ಅ ದ ದ ದ ದ ದ ದ ದ ದ 
ಒಟ್ಟು 01 - - - - - ದ 01 
20. ಯುವಜನ ಸೇವಾ ಮತ್ತು ಕ್ರೀಡಾ ನಿದೇರ್ಶನಾಲಯ, ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದದ ಹುದ್ದೆಗಳು- 01 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ | ದ ದ ದ ದ ದ ಡಾ ದ 
ಪ.ಪಂ ಈ ದ ಹ ಈ 5 ನ ಡೆ ಈ 
ಪ್ರ-2(ಎ) - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) 
ಪ್ರ-3(ಬಿ) - - - - - - - - 
ಸಾ.ಅ 01 ದ ದ ದ 3. — 01 
ಒಟ್ಟು 01 - - ದ - - - 01 
21. ಭಾಷಾಂತರ ನಿರ್ದೇಶನಾಲಯ, ಬೆಂಗಳೂರು 
ಉಳಿಕೆ ಮೂಲ ವೃಂದದ ಹುದ್ದೆಗಳು- 03 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ 01 ದ ದ — ದ — 01 
ಪ.ಪಂ ದ — ದ — ದ — ದ — 
ಪ್ರ-2(ಎ) - - - 7 | ಜಿ ಈ ಸ 
ಪ್ರ-2(ಬಿ) 01 | ದ ದ | ಹೆ ದ 01 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ ದ 01 ದ | ಹ ದ = 01 
ಒಟ್ಟು 01 02 ಎ ತ ದ | ಡಿ 03 
22. ಪಿಂಚಣಿ ಸಣ್ಣ ಉಳಿತಾಯ ಮತ್ತು ಆಸ್ತಿ-ಮಣ ನಿರ್ವಹಣಾ ನಿದೇರ್ಶನಾಲಯ,ಬೆಂಗಳೂರು 
ಉಳಿಕೆ ಮೂಲ ವೃಂದದ ಹುದ್ದೆಗಳು- 02 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ತ್‌ ಡಾ ಷಾ = ಮ ಮ 01 
ಪ.ಪಂ ಹ ದ ದ ಡೆ ಹ ದ | | 
ಪ್ರ-2(ಎ) 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 ದ = ಜ | ದ ಪ 01 
ಒಟ್ಟು 02 - ದ - - - ದ 02 





























































































































































































































೧೪೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 
23. ಯುವ ಸಬಲೀಕರಣ ಮತ್ತು ಕ್ರೀಡಾ ನಿದೇರ್ಶನಾಲಯ, ಬೆಂಗಳೂರು 
ಉಳಿಕೆ ಮೂಲ ವೃಂದದ ಹುದ್ದೆಗಳು- 02 

ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ದ ದ | | ದ ಪ 01 
ಪ.ಪಂ ದ — ದ — ದ — ದ — 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 ಎ ಎ ದ ದ ದ ದ 01 
ಒಟ್ಟು 02 ದ ಎ ದ ದ ದ ದ 02 

24. ಕಾನೂನು ಮಾಪನ ಶಾಸ್ತ್ರ ಇಲಾಖೆ. ಬೆಂಗಳೂರು 

ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ | ದ ದ ದ ದ ದ ಫು | 
ಪ.ಪಂ ಜಃ | ವ ಧಾ ಜಿ = ಈ ಷೆ 
ಪ್ರ-2(ಎ) 
ಪ್ರ-2(ಬಿ) - - - - - - - - 
ಪ್ರ-3(ಎ) ದ 1 ಭು ಡಿ ೩ ಹ ಡೆ ಡ್ಯ 
ಪ್ರ-3(ಬಿ) - - - - - - - - 
ಸಾ.ಅ 01 ದ 3. ಣ್‌ 3. — ಡೆ 01 
ಒಟ್ಟು 01 - ದ - - - ದ 01 

25. ಪ್ರಾದೇಶಿಕ ಆಯುಕ್ತರ ಕಾರ್ಯಾಲಯ ಕರ್ಲುಗಿ ವಿಭಾಗ, ಕರ್ಲ್ಡುಗಿ 

ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 11 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 01 § ಡಾ — ದ ಇ 02 
ಪ.ಪಂ 01 § ದ 3. — ದ 01 
ಪ್ರ-1 01 ಎ ಎ ಎ ಎ ಎ ಎ 01 
ಪ್ರ-2(ಎ) 01 ದ ದ ದ ದ ದ ದ 01 
ಪ್ರ-2(ಬಿ) 01 ಈ ದ ಹ ದ ದ | 01 
ಪ್ರ-3(ಎ) 
ಪ್ರ-3(ಬಿ) - - - - - - - - 
ಸಾ.ಅ 01 02 01 ದ ಪ 01 ಹ 05 
ಒಟ್ಟು 06 03 01 ಈ = 01: = 11 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 











ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೨೧ 





26. ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ನಿಯಮಿತ ಇಲಾಖೆ,ಬೆಂಗಳೂರು 
ಉಳಿಕೆ ಮೂಲ ವೃಂದದ ಹುದ್ದೆಗಳು- 02 



































ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ದ ದ | | ದ ಜ್ರ 01 
ಪ.ಪಂ ದ — ದ — ದ — ದ — 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - 
ಪ್ರ-3(ಎ) - - - - - - - 
ಪ್ರ-3(ಬಿ) - - - - - - - 
ಸಾ.ಅ 01 ದ ಎ ದ ದ ಎ ದ 01 
ಒಟ್ಟು 02 ದ ದ ದ ದ ದ ದ 02 
































ವಿಶೇಷ ಸೂಚನೆ: ಕ್ರಮ ಸಂಖ್ಯೆ 35ರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆಯ್ಕೆಗೊಂಡಲ್ಲಿ ಕರ್ನಾಟಕ ನಾಗರೀಕಾ ಸೇವಾ ನಿಯಮಗಳು ಮತ್ತು 
ಅನುಕಂಪ ಆಧಾರಿತ ನಿಯಮಗಳು ಅನ್ವಯವಾಗುವುದಿಲ್ಲ; ಮತ್ತು ಕೆ.ಜಿ.ಐ.ಡಿ, ಜಿ.ಪಿ.ಎಫ್‌, ಸಮೂಹ ವಿಮೆ ಹಾಗೂ ಇನ್ನಿತರೆ ಸೌಲಭ್ಯಗಳು 
ಲಭ್ಯವಿರುವುದಿಲ್ಲ. 
27. ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು 
ಉಳಿಕೆ ಮೂಲ ವೃಂದದ ಹುದ್ದೆಗಳು- 02 































































































ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ — — ದ — ದ — ದ 
ಪ.ಪಂ ದ ದ ದ — | ಎ — ಹೆ 
ಪ್ರ-2(ಎ) - - - - - - - - 
ಪ್ರ-2(ಬಿ) 01 ದ ೭ | ಈ ದ ಜಃ 01 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ ದ 01 — ದ — ದ — 01 
ಒಟ್ಟು 01 01 - - - - - 02 

ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ — ದ — ದ — ದ — ದ 
ಪ.ಪಂ ದ — — ದ — ದ — ದ 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 pS ದ | ಪ ದ 01 
ಒಟ್ಟು 01 | ದ | ದ ಈ ದ 01 








































































































































































































೧೪೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 
28. ಪೌರಾಡಳಿತ ನಿರ್ದೇಶನಾಲಯ (ನಗರ ಸ್ಥಳೀಯ ಸಂಸ್ಥೆಗಳು) 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 12 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 01 § § ದ ದ — 02 
ಪ.ಪಂ 01 ದ 3. — ದ — ಈ 01 
ಪ್ರ-1 01 ಎ ಎ ದ ಎ ಎ ಎ 01 
ಪ್ರ-2(ಎ) 01 ದ ದ ದ ದ ದ ದ 01 
ಪ್ರ-2(ಬಿ) 01 ದ ದ ದ ದ ದ ಈ 01 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 02 02 ದ ದ x01 ದ 06 
ಒಟ್ಟು 06 03 02 ದ ದ *01 ದ 12 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 
29. ಪೌರಾಡಳಿತ ನಿರ್ದೇಶನಾಲಯ-ಮಹಾನಗರಪಾಲಿಕೆ (ಕಲ್ಬುರ್ಗಿ ಮತ್ತು ಬಳ್ಳಾರಿ) 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 20 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 01 01 ಡಾ ಡ್ಯ ಷಾ ತ 03 
ಪ.ಪಂ 01 § § = ದ ದ ಇ 01 
ಪ್ರ-1 01 ಎ ಎ ಎ ಎ ಎ ಎ 01 
ಪ್ರ-2(ಎ) 01 01 ತ ವ ೭ ದ | 02 
ಪ್ರ-2(ಬಿ) 01 ದ ದ ದ ದ ದ ದ 01 
ಪ್ರ-3(ಎ) 01 ಎ ದ _ ಈ pS > 01 
ಪ-3(ಬಿ) 01 ದ ದ | ಪ ದ ದ 01 
ಸಾ.ಅ 02 03 03 01 ದ *01 § 10 
ಒಟ್ಟು 09 05 04 01 ದ *01 — 20 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 
ಅನುಬಂಧ-2 
ಬೆರಳಚ್ಚುಗಾರರ ಹುದ್ದೆಗಳ ವರ್ಗೀಕರಣ 
1. ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು 
ಉಳಿಕೆ ಮೂಲ ವೃಂದದ ಹುದ್ದೆಗಳು- 06 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ ದ 01 — ದ ವ ತ್ರ 01 
ಪ.ಪಂ ದ ದ ದ ದ ದ ದ ದ ದ 
ಪ್ರ-1 ತ 01 2 ಹ ವ | ಹ 01 
ಪ್ರ-2(ಎ) ದ 01 ದ ದ ದ ದ ದ 01 
ಪ್ರ-2(ಬಿ) ೫ ಈ ಷ್‌ ೫ ಹ ಜೆ ಜಿ a 
ಪ್ರ-3(ಎ) ವ ಡೆ ಷಿ = ಹ ಸ ಜ್ರ ಡೆ 
ಪ-3(ಬಿ) - - - - - - - - 
ಸಾ.ಅ ದ 01 01 ಸ 01 3. 3. 03 
ಒಟ್ಟು — 03 02 ದ 01 = § 06 



































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೨೩ 





ಹೈದ್ರಾಬಾದ್‌-ಕರ್ನಾಟಕ ವೃಂದದ ಹುದ್ದೆಗಳು- 01 
೦ 

























































































































































































ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ ದ ದ ದ ತೆ ಎ ಹ 
ಪ.ಪಂ ದ — ದ — — — ದ — 
ಪ್ರ-2(ಎ) - - - ಸ ಮ ತ - 5 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ-3(ಬಿ) - - - - - - - - 
ಸಾ.ಅ 01 ದ — ದ — ದ — 01 
ಒಟ್ಟು 01 - - - ದ - - 01 
2. ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 03 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ದ ದ ದ ದ ದ ದ 01 
ಪ.ಪಂ ದ — ದ — ದ — ದ — 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 01 ದ — ದ — ದ 02 
ಒಟ್ಟು 02 01 - - ದ - ದ 03 
3. ವಾಣಿಜ್ಯ ತೆರಿಗೆಗಳ ಇಲಾಖೆ ಬೆಂಗಳೂರು 
ಉಳಿಕೆ ಮೂಲ ವೃಂದದ ಹುದ್ದೆಗಳು- 236 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂಗವಿಕಲರು | ಯೋ.ಅ ಒಟ್ಟು 
ಪ.ಜಾ 08 1] 09 04 01 01% 01 36 
01೬% 
ಪ.ಪಂ 01 03 02 01 ದ — ದ 07 
ಪ್ರ-1 01 03 03 01 01 — ದ 09 
ಪ್ರ-2(ಎ) 07 12 09 04 01 01% 01 36 
Ol 
ಪ್ರ-2ಬಿ) 01 03 03 01 01 — ದ 09 
ಪ-3(ಎ) 01 03 03 01 01 ದ — 09 
ಪ-3(ಬಿ) 01 04 03 01 01 ದ 01 1] 
ಸಾ.ಅ 22 4] 29 12 06 02%, 01% 03 119 
028+, Lek 

ಒಟ್ಟು 42 80 61 25 12 10 06 236 
ಅಂಗವಿಕಲ- *ಅ೦ಧ/ದೃಷ್ಟಿಮಾಂದ್ಯ, **ಶ್ರವಣದೋಷ, ***ಚಲನವಲನವೈಕಲ್ಯ, ***ಕುಷ್ಠರೋಗ 








































































































































































































೧೪೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 
ರಾಜ್ಯವ್ಯಾಪಿ ಸ್ಥಳೀಯ ವೃಂದದ (ಹೈ.ಕ) ಹುದ್ದೆಗಳು- 33 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ = 02 02 ದ 01೬ ತ 05 
ಪ.ಪಂ 01 — ದ — ದ — ದ 0] 
ಪ್ರ-1 01 01 - ದ ಚ ಫೆ ಫ್‌ 2 
ಪ್ರ-2(ಎ) 01 02 02 § ದ 01% ತ 06 
ಪ್ರ-2(ಬಿ) 01 01 = ದ ಆ ದ ಹೆ 02 
ಪ್ರ-3(ಎ) 01 ದ ದ ದ ದ FE ದ 01 
ಪ-3(ಬಿ) 01 | | ತ ದ ಈ ಹ 01 
ಸಾ.ಅ 01 05 05 01 01 01 01 15 
ಒಟ್ಟು 07 11 09 01 01 03% 01 33 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 
4. ಕೈಗಾರಿಕ ಮತ್ತು ವಾಣಿಜ್ಯ ನಿರ್ದೇಶನಾಲಯ, ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ — ದ — ದ — ದ — ದ 
ಪ.ಪಂ — ದ — — — ದ — 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - A ಹ ೫ ಸ 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - ನ | | ತ್ತ ತ್ತ 
ಸಾ.ಅ 01 | | ಜಿ ದ ದ ತ 01 
ಒಟ್ಟು 01 ದ ದ — ಎ KN — 01 
5. ಆಯುಷ್‌ ಇಲಾಖೆ ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 03 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ದ ತ | | | 01 
ಪ.ಪಂ 01 ದ ಜ ದ ಜ್ರ ದ ವ 01 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) - ದ ಹ ಹ ಷೆ ಕ ಹ ಈ 
ಪ್ರ-3(ಬಿ) - - - - - - - - 
ಸಾ.ಅ 01 ದ | ದ ಈ | ದ ದ 
ಒಟ್ಟು 03 - - - - - ದ 03 




































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೨೫ 
6. ಹೊಲೀಸ್‌ ಮಹಾ ನಿರ್ದೇಶಕರು, ಮತ್ತು ಗೃಹ ರಕ್ಷಕ ಹಾಗೂ ಪೌರರಕ್ಷಣಾ ಕಛೇರಿ, ಬೆ೦ಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 02 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 — ದ ನ - ಮ್ತ ಹ 01 
ಪ.ಪಂ — ದ — ದ ದ ಹ 
ಪ್ರ-2(ಎ) - 2 ಖ್ಯ ತ 2 3 = 3 
ಪ್ರ-2(ಬಿ) ದ - - ಹ ಘಿ ್ನ | 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - ೫ ಕ | 
ಸಾ.ಅ 01 — ದ 3. — ದ 3. 0] 
ಒಟ್ಟು 02 — ದ — ದ ಇ ಥೆ 02 
7. ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಪತ್ರ ಲೆಕ್ಕ ಪತ್ರ ಇಲಾಖೆ, ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 08 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ — ದ — ದ — ದ — ದ 
ಪ.ಪಂ 01 — ದ = ಡಿ ಎ ೭ 01 
ಪ್ರ-1 01 ಎ ಎ ಎ ಎ ಎ ಎ 01 
ಪ್ರ-2(ಎ) - - - - - - - - 
ಪ್ರ-2(ಬಿ) 01 ದ ದ | ಷಃ ದ | 01 
ಪ್ರ-3(ಎ) - - - | ನ ಹ 2 | 
ಪ-3(ಬಿ) - - - - - - - - 
ಸಾ.ಅ 01 02 01 ದ ಇ 01 — 05 
ಒಟ್ಟು 04 02 01 ಜಾ ಜ್‌ 01: ಡಾ 08 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 
ಉಳಿಕೆ ಮೂಲ ವೃಂದದ ಹುದ್ದೆಗಳು 31 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 02 02 01 ಡಾ 01 ನಾ 06 
ಪ.ಪಂ ದ 01 — ದ ದ — ದ 0] 
ಪ್ರ-1 01 ೭ 01 
ಪ್ರ-2(ಎ) 02 01 02 ದ ವ 01% 3. 06 
ಪ್ರ-2(ಬಿ) ದ 01 ಇ | ತ | | 01 
ಪ್ರ-3(ಎ) ದ 01 ಹ ಡೆ ಚ ದ ದ 01 
ಪ-3(ಬಿ) ದ 01 ದ ದ ದ ದ ದ 01 
ಸಾ.ಅ 02 05 03 02 01 ಡ್ಯ 01 14 
ಒಟ್ಟು 06 13 06 02 01 02+ 01 31 








































































































































































































೧೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 
8. ರೇಷ್ಮೆ ಕೃಷಿ ಮತ್ತು ಅಭಿವೃದ್ಧಿ ಇಲಾಖೆ 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 05 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 1 01 1 = ಎ 1 - 01 
ಪ.ಪಂ 01 ದ ದ ದ ಈ 5 - 0 
ಪ್ರ-1 01 ದ ದ ದ ಹ ದ | 01 
ಪ್ರ-2(ಎ) - - - | ಭ್ರ ಐ a 
ಪ್ರ-2(ಬಿ) - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ = = 01 ಈ 01೬ ಫ್‌ 02 
ಒಟ್ಟು 02 01 01 — ದ 01: 3. 05 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 

9. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ 

ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 06 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 — ದ ದ - ಡಿ ವ 01 
ಪ.ಪಂ 01 ದ 3. ದ ಣೆ ದ ಫಿ 01 
ಪ್ರ-2(ಎ) 01 ಡಾ ದ | ಜ್ರ ದ | 01 
ಪ್ರ-2(ಬಿ) - - - - - - - - 
ಪ್ರ-3(ಎ) 
ಪ್ರ-3(ಬಿ) - - - - - - - - 
ಸಾ.ಅ ದ 01 01 ದ — Ol+ ಧು 03 
ಒಟ್ಟು 03 01 01 ಈ ವ 01: ಠಾ 06 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 

10. ತೋಟಗಾರಿಕೆ ನಿರ್ದೇಶನಾಲಯ ಲಾಲ್‌ಬಾಗ್‌, ಬೆಂಗಳೂರು 

ರಾಜ್ಯ ಮಟ್ಟದ ಹೈಕ ಸ್ಥಳೀಯ ವೃಂದದ ಹುದ್ದೆಗಳು- 07 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 | = ಜಾ = = ಈ 0] 
ಪ.ಪಂ 01 — ದ = ಡಿ ಡಿ ೭ 01 
ಪ್ರ-1 01 ಎ ಎ ಎ ಎ ಎ ಎ 01 
ಪ್ರ-2(ಎ) 01 ದ ದ ದ ದ ದ ದ 01 
ಪ್ರ-2(ಬಿ) - - - - - - - - 
ಪ್ರ-3(ಎ) | 1 ಡೆ ಹ ಜು 6 ತ ಕ 
ಪ್ರ-3(ಬಿ) - - - - - - - 
ಸಾ.ಅ 01 01 01 ದ ಆ ದ ಹ 03 
ಒಟ್ಟು 05 01 01 ದ ದ ದ ದ 07 
































































































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೨೭ 
ಉಳಿಕೆ ಮೂಲ ವೃಂದದ ಹುದ್ದೆಗಳು-01 
ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ — — ದ — — ದ — 
ಪ.ಪಂ ದ — ದ ದ ದ ಎ | 2 
ಪ್ರ-2(ಎ) - - - - - - - - 
ಪ್ರ-2(ಜಿ) - - - ಘ | ಈ £ ಫ 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 ದ — ದ — ದ — 01 
ಒಟ್ಟು 01 - ದ - - - ದ 01 
11. ಮೀನುಗಾರಿಕೆ ನಿರ್ದೇಶನಾಲಯ ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 07 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 01 = ದ ವ ದ ಹ 02 
ಪ.ಪಂ 01 ದ ದ ದ ದ ದ ದ 01 
ಪ್ರ-2(ಎ) 01 | ದ ತ ಡಿ | | 01 
ಪ್ರ-2(ಬಿ) - - - - - - - - 
ಪ್ರ-3(ಎ) ದ 3 ಜ್‌ ಡೆ ಡ್ಯ ಡೆ ಟು ಚೆ 
ಪ್ರ-3(ಬಿ) - - - - - - - - 
ಸಾ.ಅ ದ 01 01 — ದ 01% — 03 
ಒಟ್ಟು 03 02 01 ದ — 01: ದ 07 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 
12. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಬೆಂಗಳೂರು 
ಉಳಿಕೆ ಮೂಲ ವೃಂದದ ಹುದ್ದೆಗಳು-07 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ — 01 ದ — ದ — ದ 01 
ಪ.ಪಂ ದ — — ದ — ದ — ದ 
ಪ್ರ-1 01 ಹ | ಚ ಸ | 01 
ಪ್ರ-2(ಎ) 01 ಡ್‌ ದ | ಷಿ ದ ನ 01 
ಪ್ರ-2(ಬಿ) 01 ದ ದ ದ ದ | ದ 01 
ಪ್ರ-3(ಎ) ದ ತ ಈ ಕಃ ಜಿ 3 A ೫ 
ಪ್ರ-3(ಬಿ) - - - - - - - - 
ಸಾ.ಅ — 01 01 ದ — 01% — 03 
ಒಟ್ಟು 03 02 01 ದ — 01 ದ 07 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 













































































































































































೧೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಪ್ರದೇಶದ ಹುದ್ದೆಗಳು- 03 
ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ದ ದ ಹ = § = 01 
ಪ.ಪಂ 01 ದ — ದ — ದ — 01 
ಪ್ರ-2(ಎ) - - - - - - - - 
ಪ್ರ-2(ಜಿ) - - - ಘ | ಈ £ ಡ್‌ 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 ದ — ದ — ದ — 01 
ಒಟ್ಟು 03 - - - - - ದ 03 
13. ಭೂಮಾಪನ, ಕಂದಾಯ ಮತ್ತು ಭೂದಾಖಲೆಗಳ ಇಲಾಖೆ ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 07 
ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ದ ದ ಪ ಷ್ಟ ದ ದ 01 
ಪ.ಪಂ 01 — ದ — ದ — ದ 01 
ಪ್ರ-1 01 | | = ದ | ಜಿ 01 
ಪ್ರ-2(ಎ) - - - - - - - - 
ಪ್ರ-2(ಜಿ) - - - ಸ ತ ಈ ಫ 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - ೫ 3 £ ಈ 
ಸಾ.ಅ 01 01 01 ದ ೭ 01x ಎ 04 
ಒಟ್ಟು 04 01 01 — ದ 01: — 07 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 
14. ಪದವಿಷೂರ್ವ ಶಿಕ್ಷಣ ಇಲಾಖೆ ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ ದ ದ ದ ಡೆ | ಡೆ 
ಪ.ಪಂ — — ದ — ದ — ದ — 
ಪ್ರ-2(ಎ) - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 ದ ದ ದ ದ ದ ದ 01 
ಒಟ್ಟು 01 ದ | ಈ = ಬ ದ 01 





































































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೨೯ 
15. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು 

ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 04 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 = ಹ ಡ್‌ ದ | = 01 
ಪ.ಪಂ 01 ದ ದ ದ ದ ದ ದ 01 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) 
ಪ್ರ-3(ಬಿ) - - - - - - - - 
ಸಾ.ಅ 01 01 ದ — ದ — ದ 02 
ಒಟ್ಟು 03 01 - - - - - 04 

16. ಸಹಕಾರ ಇಲಾಖೆ ಬೆಂಗಳೂರು 

ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 14 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ — 01 01 ದ — ದ ದ 02 
ಪ.ಪಂ 01 ದ ಡ್‌ | ಈ ದ ದ 01 
ಪ್ರ-1 01 ದ ೬ 2 | | | 01 
ಪ್ರ-2(ಎ) 01 01 | ದ ದ ದ ಶೆ 02 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 02 03 02 ದ — 01 ದ 08 
ಒಟ್ಟು 05 05 03 — ದ 01: ದ 14 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 

17. ಪಶುಪಾಲನಾ ಮತ್ತು ಪಶುವೈದ್ಯಸೇವಾ ಇಲಾಖೆ, ಬೆಂಗಳೂರು 

ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 04 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ್ಷಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ದ ದ ದ ಷ್‌ ಎ ದ 01 
ಪ.ಪಂ 01 ದ ದ | ತ | | 01 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 01 ದ — ದ — ದ 02 
ಒಟ್ಟು 03 01 - ದ - ದ - 04 





































































































































































































೧೪೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 
18. ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆ ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 06 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ | 01 ದ | ದ | ದ 01 
ಪ.ಪಂ ದ — — — ದ — ದ — 
ಪ್ರ-1 01 ಎ ಎ ಎ ಎ ಎ ಎ 01 
ಪ್ರ-2(ಎ) 01 2 ನ ಹ್‌ ದ | ಡೆ 01 
ಪ್ರ-2(ಬಿ) 01 | | ದ ಕ ನ | 01 
ಪ್ರ-3(ಎ) 
ಪ್ರ-3(ಬಿ) - - - - - - - - 
ಸಾ.ಅ | 01 ನ | ದ 014 ಜ್ರ 02 
ಒಟ್ಟು 03 02 — ದ — 01 ದ 06 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 

19. ಯುವಜನ ಸೇವಾ ಮತ್ತು ಕ್ರೀಡಾ ನಿರ್ದೇಶನಾಲಯ ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 

ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ — ದ — ದ — ದ — 
ಪ.ಪಂ ದ — ದ — ದ ಎ | ಎ 
ಪ್ರ-2(ಎ) - - - - - - - - 
ಪ್ರ-2(ಜಿ) - - - | ಈ | | ಧ್‌ 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - ೫ ಕ 4 ಹ 
ಸಾ.ಅ 01 ಎ ದ _ - ದ | 01 
ಒಟ್ಟು 01 - ದ - ದ - - 01 

20. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 03 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ದ — ದ — ದ — 01 
ಪ.ಪಂ 01 ದ — ದ — ದ — 01 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) - - - - - - - 
ಪ್ರ-3(ಬಿ) - - - - | ಕ 4 ತ 
ಸಾ.ಅ 01 ಹ ದ _ - ದ ತ 01 
ಒಟ್ಟು 03 — ದ — ಎ — — 03 





























































































































































































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೩೧ 
21. ಭಾಷಾಂತರ ನಿರ್ದೇಶನಾಲಯ 
ಉಳಿಕೆ ಮೂಲ ವೃಂದದ ಹುದ್ದೆಗಳು- 01 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ — ದ — ದ — ದ — 
ಪ.ಪಂ ದ — ದ — — ದ — ದ 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) ದ ದ್ಯ ದ ಹ ೭ & ೭ ಈ 
ಪ್ರ-3(ಬಿ) - - - - - - - - 
ಸಾ.ಅ ದ 01 — ದ — ದ — 01 
ಒಟ್ಟು ದ 01 - - - - - 01 
22. ಕಾನೂನು ಮಾಪನ ಶಾಸ್ತ್ರ ಇಲಾಖೆ 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 04 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ 01 ದ ದ ಪ § § = 01 
ಪ.ಪಂ 01 ದ ಹ ಎ ಜ್ರ ದ ಎ 01 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ-3(ಎ) ದ ನ ಹ ಹ ೭ & ಹ 2 
ಪ್ರ-3(ಬಿ) - - - - - - - - 
ಸಾ.ಅ 01 01 ದ — ದ — ದ 02 
ಒಟ್ಟು 03 01 ಡೆ ಹ ಜ್ಯ 3 04 
23. ಸಾರ್ವಜನಿಕ ಗಂಥಾಲಯ ಇಲಾಖೆ ಬೆಂಗಳೂರು 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 07 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ ದ ದ ದ ದ ದ ದ ದ 
ಪ.ಪಂ 01 — ದ — ದ — ದ 01 
ಪ್ರ-1 01 ಎ ಎ ಎ ಎ ಎ ಎ 01 
ಪ್ರ-2(ಎ) 01 ವ | = | | ಪ 01 
ಪ್ರ-2(ಜಿ) - - - | ಷ್ಟ 
ಪ್ರ-3(ಎ) - - - - - - - - 
ಪ್ರ-3(ಬಿ) - - - - - - - - 
ಸಾ.ಅ 01 01 01 ದ — 01% — 04 
ಒಟ್ಟು 04 01 01 ದ ದ 01: — 07 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 





































































































































































































೧೪೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 
24. ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆ 

ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 
ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ. ಒಟ್ಟು 
ಪ.ಜಾ ದ — ದ — ದ — ದ — 
ಪ.ಪಂ ದ — ದ — — ದ — ದ 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ್ರ-3(ಎ) ದ ದ್ಯ ದ = ೭ & ೭ ಈ 
ಪ್ರ-3(ಬಿ) - - - - - - - - 
ಸಾ.ಅ 01 ದ — ದ — ದ — 01 
ಒಟ್ಟು 01 - - - - - ದ 01 

25. ಅಬಕಾರಿ ಇಲಾಖೆ ಬೆಂಗಳೂರು 

ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 02 
ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ದ — ದ — ದ — ದ — 
ಪ.ಪಂ 01 ದ — ದ — ದ — 01 
ಪ್ರ-2(ಎ) - - - - - - - - 
ಪ್ರ-2(ಬಿ) - - - - - - - - 
ಪ-3(ಎ) ದ ನ ಹ ಹ ೭ & ಹ 2 
ಪ್ರ-3(ಬಿ) - - - - - - - - 
ಸಾ.ಅ 01 ದ ದ — ದ — ದ 01 
ಒಟ್ಟು 02 - - - - - - 02 

26. ತಾಂತ್ರಿಕ ಶಿಕ್ಷಣ ಇಲಾಖೆ ಬೆಂಗಳೂರು 

ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 16 
ಮೀಸಲಾತಿ ಆತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ ಒಟ್ಟು 
ಪ.ಜಾ ಎ ದ ದ ಶೇ | 01 | 01 
ಪ.ಪಂ 01 — ದ — ದ — ದ 01 
ಪ್ರ-2(ಎ) | ದ 01 | | | ಪ 01 
ಪ್ರ-2(ಬಿ) - - - - - - - - 
ಪ್ರ-3(ಎ) 01 ಎ ದ ದ ದ ದ ದ 01 
ಪ್ರ-3(ಬಿ) - - - - - - - 
ಸಾ.ಅ 02 05 03 01 ದ 01% — 12 
ಒಟ್ಟು 04 05 04 01 ದ 02 — 16 
ಅಂಗವಿಕಲ: (*ಅ೦ಧ/ದೃಷ್ಟಿ ಮಾಂದ್ಯ) 
















































































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೩೩ 
27. ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು ಮತ್ತು ಕರ್ನಾಟಕ ಕಾರಾಗೃಹ ಇಲಾಖೆ 
ಹೈದ್ರಾಬಾದ್‌-ಕರ್ನಾಟಕ ಸ್ಥಳೀಯ ವೃಂದದ ಹುದ್ದೆಗಳು- 01 

ಮೀಸಲಾತಿ ಇತರೆ ಮಹಿಳಾ ಗ್ರಾಮೀಣ ಮಾ.ಸೈ ಕ.ಮಾ ಅಂ.ವಿ ಯೋ.ಅ. ಒಟ್ಟು 

ಪ.ಜಾ — ದ — ದ — ದ — — 

ಪ.ಪಂ ದ — ದ — — ದ — — 

ಪ್ರ-2(ಎ) - - - - - - - - 

ಪ್ರ-2(ಬಿ) - - - - - - - - 

ಪ್ರ-3(ಎ) - - - - - - - - 

ಪ-3(ಬಿ) - - - - - - - - 

ಸಾ.ಅ 01 ದ — — ದ ದ — 01 

ಒಟ್ಟು 01 - - - - ದ - 01 

ಸುಬೋಧ್‌ ಯಾದವ್‌ 
ಕಾರ್ಯದರ್ಶಿ, 
ಕರ್ನಾಟಕ ಲೋಕಸೇವಾ ಆಯೋಗ 
(ಪ.ಜಾ / ಪ.ಪಂ ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ - ಡಿ 
(ನಿಯಮ 3ಎ (2) (3) ನೋಡಿ) 
ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟುಗಳಿಗೆ (ಪ.ಜಾ/ಪ.ಪಂ) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ 
ಪ್ರಮಾಣ ಪತ್ರ 

NNN ರಾಜ್ಯದ / ಕೇಂದ್ರಾಡಳಿತ ಪ್ರದೇಶದ * ಲ. ಜೆಲ್ಲೆಯ / ವಿಭಾಗದ 
ಹ್‌ ಗ್ರಾಮ / ಪಟ್ಟಣದ * ನಿವಾಸಿಯಾದ ಶ್ರೀ / ಶ್ರೀಮತಿ ಎ... ಎ೦ಬುವವರ ಮಗ / ಮಗಳಾದ 
ಶ್ರೀ/ಶ್ರೀಮತಿ ಸಾ ಮ ಇವರು ಅನುಸೂಚಿತ ಜಾತಿ/ಅನುಸೂಚಿತ ಬುಡಕಟ್ಟು * ಎಂದು ಮಾನ್ಯ ಮಾಡಲಾಗಿರುವ ಜಾತಿ/ಬುಡಕಟ್ಟಿಗೆ ಸ 


ಸೇರಿರುತ್ತಾರೆಂದು ಪ್ರಮಾಣಿಕರಿಸಿದೆ. 

ಸಂವಿಧಾನ (ಅನುಸೂಚಿತ ಜಾತಿಗಳು) ಆದೇಶ, 1950 

ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) ಆದೇಶ, 1950 

ಸಂವಿಧಾನ (ಅನುಸೂಚಿತ ಜಾತಿ) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1950 
ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳು) (ಕೇಂದ್ರಾಡಳಿತ ಪ್ರದೇಶಗಳು) ಆದೇಶ, 1951 


(ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಪಟ್ಟಿ (ಮಾರ್ಪಾಡು) ಆದೇಶ 1956, ಮುಂಬಯಿ ರಾಜ್ಯ ಪುನರ್‌ ರಚನಾ ಅಧಿನಿಯಮ, 1960, 
ಪಂಜಾಬ್‌ ರಾಜ್ಯ ಪುನರ್‌ ರಚನಾ ಅಧಿನಿಯಮ, 1966, ಹಿಮಾಚಲ ಪ್ರದೇಶ ರಾಜ್ಯ ಅಧಿನಿಯಮ, 1970 ಮತ್ತು ಈಶಾನ್ಯ ಪ್ರದೇಶಗಳ (ಪುನರ್‌ ರಚನಾ 
ಅಧಿನಿಯಮ, 1971ರ ಮೂಲ ತಿದ್ದುಪಡಿಯಾದಂತೆ) 


+ 
+ 
+ 
+ 


+ ಸಂವಿಧಾನ 
+ ಸಂವಿಧಾನ (ಜಮ್ಮು ಮತ್ತು ಕಾಶ್ಮೀರ) ಅನುಸೂಚಿತ ಜಾತಿಗಳ ಆದೇಶ, 1956 
+ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ (ತಿದ್ದುಪಡಿ) ಅಧಿನಿಯಮ, 1976ರ ಮೂಲಕ ತಿದ್ದುಪಡಿಯಾದಂತೆ ಸಂವಿಧಾನ 


(ಅಂಡಮಾನ್‌ ಮತ್ತು ನಿಕೋಬಾರ್‌ ದ್ವೀಪಗಳ) ಅನುಸೂಚಿತ ಬುಡಕಟ್ಟುಗಳ ಆದೇಶ, 1959. 
+ ಸಂವಿಧಾನ (ದಾದರ್‌ ಮತ್ತು ನಾಗರಹವೇಲಿ) ಅನುಸೂಚಿತ ಜಾತಿಗಳ ಆದೇಶ 1962 
+ ಸಂವಿಧಾನ (ಪಾಂಡಿಚೇರಿ) ಅನುಸೂಚಿತ ಜಾತಿಗಳ ಆದೇಶ, 1964 
+ ಸಂವಿಧಾನ (ಅನುಸೂಚಿತ ಬುಡಕಟ್ಟುಗಳ) (ಉತ್ತರ ಪ್ರದೇಶ) ಆದೇಶ, 1967 
+ ಸಂವಿಧಾನ (ಗೋವಾ, ದಮನ್‌ ಮತ್ತು ದೀವ್‌) ಅನುಸೂಚಿತ ಜಾತಿ/ಬುಡಕಟ್ಟುಗಳ ಆದೇಶ 1988 
+ ಸಂವಿಧಾನ (ನಾಗಾಲ್ಯಾಂಡ್‌) ಅನುಸೂಚಿತ ಬುಡಕಟ್ಟುಗಳ ಆದೇಶ 
2 


ಶ್ರೀತ್ರೀಮತಿ ಸುಮಾರ ೫ es ಮತ್ತು / ಅಥವಾ ಅವನೇ / ಅವಳೂ ಕುಟುಂಬವು 
NR. ರಾಜ್ಯ / ಕೇಂದ್ರಾಡಳಿತ ಪ್ರದೇಶದ TE ಾಹಾಮಿ 
ಜಿಲ್ಲಾ / ವಿಭಾಗದ. ಗ್ರಾಮ / ಪಟ್ಟಣದ ಸಾಮಾನ್ಯ ನಿವಾಸಿ (ಗಳು) 
ರ ಫ್‌ ್ರ್ಟೂೂರ 
ತಹಶೀಲಾರ್‌ 
ಸ್ಥಳ p ಪದನಾಮ 
ದಿನಾಂಕ: ಕಛೇರಿಯ ಮೊಹರಿನೊಂದಿಗೆ 


೧೪೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 





ರಾಜ್ಯ / ಕೇಂದ್ರಾಡಳಿತ ಪ್ರದೇಶ * 
* ಅನ್ಹಯವಾಗದಿರುವ ಪದಗಳನ್ನು ದಯವಿಟ್ಟು ಬಿಟ್ಟು ಬಿಡಿ / ಹೊಡೆದು ಹಾಕಿ 

ಸೂಚನೆ: ಇಲ್ಲಿ ಉಪಯೋಗಿಸಿದ “ಸಾಮಾನ್ಯ ನಿವಾಸಿಗಳು' ಎ೦ಬ ಪದಾವಳಿಯು ಪ್ರಜಾ ಪ್ರಾತಿನಿಧ್ಯ ಅಧಿನಿಯಮ, 1950ರ 20ನೇ ಪ್ರಕರಣದಲ್ಲಿರುವ 
ಅರ್ಥವನ್ನೇ ಹೊಂದಿರುತ್ತದೆ. 

ಭಾರತ ಸರ್ಕಾರದ ಪತ್ರ ಸಂಖ್ಯೆ: ಬಿಸಿ 12028/2/76-ಎಸ್‌ಸಿಟಿ-1 ಗೃಹ ಮಂತ್ರಾಲಯ ಅನುಸಾರವಾಗಿ, ಅಂಥ ಪ್ರಮಾಣ ಪತ್ರಗಳನ್ನು ನೀಡಲು 
ಸಕ್ಷಮವಾಗಿರುವುದಕ್ಕಾಗಿ, ಭಾರತ ಸರ್ಕಾರದ (ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ) ಪತ್ರ ಸಂಖ್ಯೆ13-2-74 ಇಎಸ್‌ಟಿ (ಎಸ್‌ಸಿಟಿ) 
ದಿನಾಂಕ: 05.08.1975ರಲ್ಲಿ ನಮೂದಿಸಿದ ಪ್ರಾಧಿಕಾರಿಯು, ರಾಷ್ಟಪತಿಗಳು ಸಂಬಂಧಪಟ್ಟ ಆದೇಶದ ಅಧಿಸೂಚನೆಯನ್ನು ಹೊರಡಿಸಿದ ಸಮಯದಲ್ಲಿ 
ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ ವ್ಯಕ್ತಿಯು, ತನ್ನ ಖಾಯಂ ವಾಸ ಸ್ಥಳವನ್ನು ಹೊಂದಿದ್ದ ಸ್ಥಳಕ್ಕೆ ಸೇರಿದವರೊಬ್ಬರಾಗಿರತಕ್ಕದ್ದು. ಅದೇ ರೀತಿಯಲ್ಲಿ ಒಂದು 
ತಾಲ್ಲೂಕಿನ ರೆವಿನ್ಯೂ ಪ್ರಾಧಿಕಾರಿಯು ಇನ್ನೊಂದು ತಾಲ್ಲೂಕಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರವನ್ನು ನೀಡಲು ಸಕ್ಷಮ 
ಪ್ರಾಧಿಕಾರಿಯಾಗುವುದಿಲ್ಲ. 


(ಪ್ರವರ್ಗ-1 ಕೈ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ 
ನಮೂನೆ - ಇ 
(ನಿಯಮ 3ಎ (2) (3) ನೋಡಿ) 
ಹಿಂದುಳಿದ ವರ್ಗಗಳಿಗೆ (ಪ್ರವರ್ಗ-1) ಸೇರಿದ ಅಭ್ಯರ್ಥಿಗಳಿಗೆ ನೀಡುವ ಪ್ರಮಾಣ ಪತ್ರ 
ಸಬ ಸುಸು ಸುತು ಗ್ರಾಮ / ಪಟ್ಟಣದ / ನಗರ ನಿವಾಸಿಯಾದ ಶ್ರೀ / ಶ್ರೀಮತಿ ಆಆಆ 


ಇವರ ಮಗ / ಮಗಳು / ಪತ್ನಿ / ಪತಿಯಾದ ಶ್ರೀ / ಶ್ರೀಮತಿ ಸ ಇವರು ಹಿಂದುಳಿದ ವರ್ಗಗಳ (ಪ್ರವರ್ಗ) 
ಬಜ  ೋ ಜಾತಿಯ ಟಾ. ಉಪಣಾತಿಗೆ ಸೇರಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 
ಸ್ಥಳ ; ತಹಶೀಲ್ದಾರ್‌ 
€ ಬ 
ದಿನಾಂಕ : ತಾಲ್ಲೂಕು 
ಕಛೇರಿಯ ಮೊಹರು 


ಪ್ರವರ್ಗ - 2ಎ, 2ಬಿ, 3ಎ, 3ಬಿ ಗೆ ಸೇರಿದ ಅಭ್ಯರ್ಥಿಗಳಿಗೆ ಮಾತ್ರ) 
ನಮೂನೆ - ಎಫ್‌ 
(ನಿಯಮ 3ಎ (2) (3)ನ್ನು ನೋಡಿ) 
ಹಿಂದುಳಿದ ವರ್ಗಗಳಿಗೆ (2ಎ, 2ಬಿ. 3ಎ, 3ಬಿ) ಸೇರಿದ ಅಭ್ಯರ್ಥಿಗೆ ನೀಡುವ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ 
ಟೋ NSS ರಲ್ಲಿ ವಾಸವಾಗಿರುವ ಶ್ರೀ / ಶ್ರೀಮತಿ ...... ನವರ ಮಗ / ಮಗಳು / ಪತಿ / 
ಪತ್ನಿಯಾದ ಶ್ರೀ/ಶ್ರೀಮತಿ: ಕುಮಾರಿ: ವಾಹ ಜಾಯ; ಇವರು ಮತ್ತು ಆತನ / ಅವಳ ತಂದೆ / ತಾಯಿ / ಪೋಷಕರು / ಪತ್ನಿ / 
ಪತಿಯು, ಸರ್ಕಾರಿ ಆದೇಶಗಳ ಸಂಖ್ಯೆ:ಎಸ್‌ಡಬ್ಬ್ಯೂಡಿ 225 ಬಿಸಿಎ 2000 ದಿನಾಂಕ: 30.03.2002 ರಲ್ಲಿ ನಿರ್ದಿಷ್ಟಪಡಿಸಿದ ಮೇಲುಸ್ತರದ 
(ಕ್ರೀಮಿಲೇಯರ್‌) ವ್ಯಾಪ್ತಿಯಲ್ಲಿ ಬರುವುದಿಲ್ಲವೆಂದು ಅಭ್ಯರ್ಥಿಯಾಗಲಿ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕರಾಗಲಿ / ಪತ್ನಿ / 
ಪತಿಯಾಗಲಿ, ಸರ್ಕಾರದ ಸೇವೆಯಲ್ಲಿ 1 ನೇ ದರ್ಜೆಯ ಅಥವಾ 2ನೇ ದರ್ಜೆಯ ಅಧಿಕಾರಿಯಾಗಿಲ್ಲವೆಂದು; 
ಅಥವಾ 
ಸಾರ್ವಜನಿಕ ವಲಯ ಉದ್ಯಮಯಲ್ಲಿ ತತ್ಸಮಾನವಾದ ಹುದ್ದೆಯನ್ನು ಹೊಂದಿರುವುದಿಲ್ಲ; 
ಅಥವಾ 
ಖಾಸಗಿ ನಿಯೋಜಕರ ಕೈಕೆಳಗೆ, 2ನೇ ದರ್ಜೆಯ ಅಧಿಕಾರಿಯ ಸಂಬಳಕ್ಕಿಂತ (ವೇತನ ಶ್ರೇಣಿ ₹.11400-21600/- ಪ್ರಾರಂಭಿಕ ಹಂತ) ಕಡಿಮೆಯಲ್ಲದ 
ಸಂಬಳವನ್ನು ಪಡೆಯುವ ನೌಕರನಾಗಿಲ್ಲವೆಂದು; 
ಅಥವಾ 
ಆತನ /ಅಕೆಯ ತಂದೆ ತಾಯಿ/ ಪೋಷಕರು /ಪತ್ನಿ /ಪತಿಯ ಆದಾಯವು 6 ಲಕ್ಷ ರೂಪಾಯಿಗಳಿಗಿಂತ ಮೀರುವುದಿಲ್ಲವೆಂದು (ಸರ್ಕಾರದ 
ಆದೇಶ ಸಂಖ್ಯೆ: ಹಿ೦ವಕ 148 ಬಿಸಿಎ 2015 ಬೆ೦ಗಳೂರು, ದಿ: 04-06-2015); 
ಅಥವಾ 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 1961 ರಲ್ಲಿ ನಿಗಧಿಪಡಿಸಿರುವಂತೆ ಆತನ / ಆಕೆಯ ತಂದೆ ತಾಯಿ / ಪೋಷಕರು / ಪತ್ನಿ / 
ಪತಿಯು ಮಾರಾಟ ತೆರಿಗೆದಾರನಲ್ಲ ಅಥವಾ ಆತನ / ಆಕೆಯ ತಂದೆ ತಾಯಿ / ಪೋಷಕ / ಪತ್ನಿ / ಪತಿಯು ಅಥವಾ ಇವರಿಬ್ಬರೂ 10 ಯುನಿಟ್‌ಗಿಂತ 
ಹೆಚ್ಚಿನ ಕೃಷಿ ಭೂಮಿ ಅಥವಾ 20 ಎಕರೆಗಳಿಗಿಂತ ಹೆಚ್ಚಿನ ಪ್ಲಾಂಟೇಶನ್‌ ಭೂಮಿಯನ್ನು ಹೊಂದಿರುವುದಿಲ್ಲವೆಂದು ಪ್ರಮಾಣೀಕರಿಸಲಾಗಿದೆ. 
ಶ್ರೀ/ಶ್ರೀಮತಿ,ಸುಮಾರಿ....... ರಾರ ಇವರು ಎಸ 323324 ಜಾತಿಗೆ ಸೂ 4 ಸೇರಿದ ಉಪ 


ಜಾತಿಯವರಾಗಿದ್ದು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ಲ್ಯೂಡಿ 225 ಬಿಸಿಎ 2000 ದಿನಾಂಕ: 30.03.2002ರ ಅನ್ವಯ ಹಿಂದುಳಿದ ವರ್ಗಗಳ ಪ್ರವರ್ಗ 
ಯದು (2ಎ, 2ಬಿ, 3ಎ, 3ಬಿ)ಕ್ಕೆ ಸೇರಿರುತ್ತಾರೆ ಮತ್ತು ಈ ಕುಟುಂಬದ ವಾರ್ಷಿಕ ಆದಾಯವು ಳೇ: 


(ಸೊಸ ಯಜು ಮಾತ್ರ) ಎಂದು ಪಮಾಣೀಕರಿಸಲಾಗಿದೆ. 

ಸ್ಥಳ : ತಹಶೀಲ್ದಾರ್‌ 

[a) ಬ 
ದನಾಂಕ ತಾಲ್ಲೂಕು 


ಕಛೇರಿಯ ಮೊಹರು 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೩೫ 





ನಮೂನೆ - 1 
ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಮೇಲುಸ್ತರಕ್ಕೆ ಸೇರಿಲ್ಲವೆಂದು, ದೃಢೀಕರಿಸಿ ಗ್ರಾಮೀಣ ಮೀಸಲಾತಿಯನ್ನು ಕೋರಲು ಸಲ್ಲಿಸಬೇಕಾದ ಪ್ರಮಾಣ ಪತ್ರ 
(ಜನರಲ್‌ ಮೆರಿಟ್‌ ಅಭ್ಯರ್ಥಿಗಳು ಭರ್ತಿ ಮಾಡಬೇಕಾದ ನಮೂನೆ) 
ಅವರಿಗೆ: 
ತಹಶೀಲ್ದಾರರು 
ತಾಲ್ಲೂಕು 
ಜಿಲ್ಲ 
ಮಾನ್ಕರೆ, 
ಶ್ರೀ/ಶ್ರೀಮತಿ ಯಯಾ ಎಂಬುವವರ ಮಗ / ಮಗಳು / ಪತಿ / ಪತ್ನಿ i ಆದ ನಾನು 


ಮೇಲುಸ್ತರದಲ್ಲಿ (0೦6೩/07) ayer) ಬರುವುದಿಲ್ಲವೆಂದು ನೇರ ನೇಮಕಾತಿಯಲ್ಲಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನು ಪಡೆಯುವುದಕ್ಕಾಗಿ ಪ್ರಮಾಣ 
ಪತ್ರವನ್ನು ಪಡೆಯಲು ತಮಲ್ಲಿ ಈ ಕೆಳಕಂಡ ಮಾಹಿತಿಗಳನ್ನು ಒದಗಿಸುತ್ತಾ ಕೋರುತ್ತೇನೆ. 


1, ಅಭ್ಯರ್ಥಿಯ ಹೆಸರು ಮತ್ತು ಉದ್ಯೋಗ 
2 ಅಭ್ಯರ್ಥಿಯ ಸ್ಪಂತ ಸ್ಥಳ ಗ್ರಾಮ 
ದ [6] =. 
ತಾಲ್ಲೂಕು 
ಜಿಲ್ಲ 
3. ಅಭ್ಯರ್ಥಿಯು ಹುಟ್ಟಿದ ದಿನಾಂಕ ವಯಸ್ಸು ಮತ್ತು ಹುಟ್ಟದ ಸ್ಥಳ 
4. ಅಭ್ಯರ್ಥಿಯ ತಂದೆ/ತಾಯಿ/ಪೋಷಕರ ಪತಿಯ/ಪತ್ನಿಯ ಹೆಸರು ಮತ್ತು ಉದ್ಯೋಗ 


(ಉದ್ಯೋಗವು ಸರ್ಕಾರಿ/ಅರೆ ಸರ್ಕಾರಿ/ಸಾರ್ವಜನಿಕ ಉದ್ಯಮ /ಖಾಸಗಿ) 


5. ಅಭ್ಯರ್ಥಿಯ ಪ್ರಸ್ತುತ ವಿಳಾಸ 
(ಸ್ಪಷ್ಟವಾಗಿ ನಮೂದಿಸುವುದು) 


6. ಅಭ್ಯರ್ಥಿಯ ಖಾಯಂ ವಿಳಾಸ 
ಗ ಅಭ್ಯರ್ಥಿಯ ಶಾಲಾ ಶಿಕ್ಷಣದ ವ್ಯಾಸಂಗ ಮಾಡಿದ ಶಾಲೆಗಳ ವಿವರಗಳು 
ಪ್ರಾಥಮಿಕ 
ಮಾಧ್ಯಮಿಕ 
ಪ್ರೌಢ 
8. ಅಭ್ಯರ್ಥಿಯ ಹಾಗೂ ಅಭ್ಯರ್ಥಿಯ ತಂದೆ/ತಾಯಿ/ಪೋಷಕರ (ತಂದೆ/ತಾಯಿ ಜೀವಂತವಲ್ಲದಿದ್ದರೆ) 


ಇವರ ಒಟ್ಟು ವಾರ್ಷಿಕ ಆದಾಯ ಎಲ್ಲಾ ಮೂಲಗಳಿಂದ: 
1) ವೇತನ ಶ್ರೇಣಿ 

2) ಜಮೀನಿನ ವಿವರ 

3) ಇತರ ಮೂಲಗಳು 


9. ಆದಾಯ ತೆರಿಗೆ ಪಾವತಿದಾರರೇ? 
10. ಸಂಪತ್ತು ತೆರಿಗೆ ಪಾವತಿದಾರರೇ? 
11. ಮಾರಾಟ ತೆರಿಗೆ ಪಾವತಿದಾರರೇ? 


ಪ್ರಮಾಣೀಕೃತ ಘೋಷಣೆ 


ಈ ಮೇಲೆ ನನ್ನಿಂದ ಒದಗಿಸಿದ ಮಾಹಿತಿ / ವಿವರಣೆಯು ನಾನು ತಿಳಿದಿರುವಷರ ಮಟ್ಟಿಗೆ ಸತ್ಯವೆಂದು ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ ಮತ್ತು 
ಘೋಷಿಸುತ್ತೇನೆ. 


ಸ್ಥ ಛ; ತಮ್ಮ ವಿಧೇಯ 
ದಿನಾಂಕ: (ಅಭ್ಯರ್ಥಿಯ ಸಹ) 





೧೪೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 
ಧ 


ಮೇಲೆ ಒದಗಿಸಲಾದ ಮಾಹಿತಿಗಳು ಸತ್ಯವಾಗಿರುತ್ತದೆ ಎಂದು ಪ್ರಮಾಣಿಕರಿಸುತ್ತಾ ಈ ಮಾಹಿತಿಗಳು ಅಸತ್ಯವೆಂದು ದೃಢಪಟ್ಟಲ್ಲಿ ಅಪರಾ 
ವಿಚಾರಣೆಗೆ ಬದ್ಧನಾಗುರುತ್ತೇನೆ. 


ಸ್ಥಳ: ತಂದೆ/ತಾಯಿ/ಹೋಷಕರ ಸಹಿ 
ದಿನಾಂಕ: (ತಂದೆ/ತಾಯಿ ಜೀವಂತವಿಲ್ಲದಿದ್ದರೆ) 
(ಹೆಂಡತಿ/ಗ೦ಡ/ಇವರ ಸಹಿ) 
ಸ್ಥಳೀಯ ಇಬ್ಬರು ಸಾಕ್ಷಿದಾರರು 


ಅಭ್ಯರ್ಥಿಯ ಮತ್ತು ಅವರ ತಂದೆ/ತಾಯಿ/ಪೋಷಕರು/ಪತಿ/ಪತ್ನಿ ಇವರನ್ನು ಹಾಗೂ ಇವರ ಸಹಿಯನ್ನು ಗುರುತಿಸುತ್ತೇವೆ. 


ಸಾಕಿದಾರರ ಸಹಿ 1) 
[oY 
(ಪೂರ್ಣ ವಿಳಾಸದೊಂದಿಗೆ) 2) 
ಪರಿಶೀಲನಾ ಪ್ರಮಾಣ ಪತ್ರ 


1. ಶ್ರೀ/ಶ್ರೀಮತಿ? ಎನನ ಎಂಬುವವರ ಮಗ/ ಮಗಳು/ ಪತಿ/ ಪತಿ ಶ್ರೀ/ಶ್ರೀಮತಿ/ಕುಮಾರಿ 
ee ಎಂಬುವವರು ಕರ್ನಾಟಕ ರಾಜ್ಯದ SNE ROO SOON ಜು ಚಿ ಹಾಯು 
ಗ್ರಾಮ/ಪಟ್ಟಣ/ನಗರದಲ್ಲಿ ಸಾಮಾನ್ಯ ನಿವಾಸಿಯಾಗಿದ್ದಾರೆ ಮತ್ತು ಇವರು ಜನರಲ್‌ ಮೆರಿಟ್‌ ವರ್ಗಕ್ಕೆ ಸೇರಿದವರಾಗಿರುತ್ತಾರೆ. 


2 ಶ್ರೀ/ಶ್ರೀಮತಿ ಸುಮಾರಿ' ಸ ದಾಧಾಖ ಸ ಾಯಾಪ ಸ ಇವರ ತಂದೆ/ತಾಯಿ/ಹೋಷಕರು ಸರ್ಕಾರಿ ಆದೇಶ ಸಂಖ್ಯೆ: ಎಸ್‌ಡಬ್ರ್ಯೂಡಿ 251 ಬಿಸಿಎ 94, 
ಬೆಂಗಳೂರು, ದಿನಾಂಕ: 31.01.1995 ರನ್ವಯ ಜನರಲ್‌ ಮೆರಿಟ್‌ ವರ್ಗದ ಮೇಲುಸ್ತರದಲ್ಲಿ (06೩೧ . ೬8/6೧ ಬರುವುದಿಲ್ಲವೆಂದು 
ಪ್ರಮಾಣೀಕರಿಸಲಾಗಿದೆ. 


ಮು 


ಸ್ಥಳ ತಹಶೀಲಾರ್‌. 

€ ಬ 
ತಾಲ್ಲೂಕು, 

ಬೆಂಗಳೂರು ಕಛೇರಿಯ ಮೊಹರು 


ಸೂಚನೆ-1 : ಇದರಲ್ಲಿ ಉಪಯೋಗಿಸಲಾದ "ಸಾಮಾನ್ಯ ನಿವಾಸಿ' ಎಂಬ ಪದವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ 20ನೇ ಅನುಚ್ಛೇದದಲ್ಲಿನ 
ಅರ್ಥವನ್ನು ಹೊಂದಿರುತ್ತದೆ. 

ಸೂಚನೆ-2: ಪರಿಶೀಲನಾ ಪ್ರಮಾಣ ಪತ್ರ ನೀಡುವ ಅಧಿಕೃತ ಅಧಿಕಾರಿಯು ಸರ್ಕಾರಿ ಆದೇಶ ಸಂಖ್ಯೆ ಎಸ್‌ಡಬ್ಲ್ಯೂಡಿ 251 ಬಿಸಿಎ 94, ಬೆ೦ಗಳೂರು, 
ದಿನಾಂಕ: 31.01.1995 ರನ್ವಯ ಮೇಲುಸ್ತರ (Creamy Layer) ದವರನ್ನು ಗುರುತಿಸಲು ನಿಗಧಿಪಡಿಸಲಾಗಿರುವ ಅಂಶಗಳನ್ನು ವಿವರವಾಗಿ 
ಖಚಿತಪಡಿಸಿಕೊಂಡ ನಂತರವೇ ಪ್ರಮಾಣ ಪತ್ರ ನೀಡತಕ್ಕದ್ದು 





ನಮೂನೆ - 2 
ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ 
ಶ್ರೀ/ಶ್ರೀಮತಿ ಷಾ ವ ರವರ ಮಗ/ ಮಗಳು/ ಪತಿ/ ಪತ್ನಿ/ ಶ್ರೀ/ಶ್ರೀಮತಿ/ಕುಮಾರಿ 
ತರಗತಿಯಿಂದ ತರಗತಿಯವರೆಗೆ 
ಪಟ್ಟಣ ............... ಶಾಲೆಯಲ್ಲಿ ವ್ಯಾಸಂಗ ಮಾಡಿ ವರ್ಷ ನಡೆದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಈ ಶಾಲೆಯು ಅಭ್ಯರ್ಥಿಯು ವ್ಯಾಸಂಗ 


ಮಾಡಿದ ಅವಧಿಯಲ್ಲಿ ಕರ್ನಾಟಕ ಪೌರ ನಿಗಮಗಳ ಅಧಿನಿಯಮ, 1976 ಅಥವಾ ಕರ್ನಾಟಕ ಪೌರ ಸಭೆಗಳ ಅಧಿನಿಯಮ 1964ರ ಅಡಿಯಲ್ಲಿ 
ನಿರ್ದಿಷ್ಟಪಡಿಸಿ ಒಂದು ದೊಡ್ಡ ನಗರ ಪ್ರದೇಶ ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆ ಹಂತದಲ್ಲಿರುವ ಪ್ರದೇಶಗಳ ಹೊರತಾದ ಪ್ರದೇಶದಲ್ಲಿತ್ತು. 


ಮೇಲು ರುಜು ಸಹಿ 

ಕ್ಷೇತ್ರ ಶಿಕ್ಷಣ ಅಧಿಕಾರಿ ಮುಖ್ಯೋಪಾಧ್ಯಾಯರ ಸಹ 
ಕಛೇರಿಯ ಮೊಹರು ಮತ್ತು ಸಂಸ್ಥೆಯ ಮೊಹರು 
ಸ್ಥಳ 


ದಿನಾಂಕ : 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ೧೪೩೭ 





ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ 
RONDE SB: ರವರ.................ಮಗ/ಮಗಳು/ಪತಿ/ಪತ್ನಿ/ಶ್ರೀಮತಿ/ಕುಮಾರಿ ಭವತಾ ries ೌಾ 
ಯಯ ಸಮು. ತಾಲ್ಲೂಕು... ಗ್ರಾಮದಲ್ಲಿ ವಾಸವಾಗಿರುವ ಇವರು ಲ 
. ನೇ ತರಗತಿಯವರೆಗೆ.............. ಶೈಕ್ಷಣಿಕ ವರ್ಷದಿಂದ ............ ಶೈಕ್ಷಣಿಕ ವರ್ಷದವರೆಗೆ ............. ಶಾಲೆಯಲ್ಲಿ ಕನ್ನಡ 
ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುತ್ತಾರೆಂದು ಪ್ರಮಾಣಿಕರಿಸಲಾಗಿದೆ. 


ಸ್ಥಳ; 
ಥಿ 


ದಿನಾಂಕ: ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಸಂಸ್ಥೆಯ ಮೊಹರು 





ಸರ್ಕಾರದ ಸುತ್ತೋಲೆ ಸಂಖ್ಯೆ: ಸಿಆಸುಇ 44 ಸೆನೆನಿ 2001 ದಿನಾಂಕ: 27.07.2001 
ನಮೂನೆ - 3 
ಯೋಜನೆಗಳಿಂದ ನಿರ್ವಸಿತರಾದ ಕುಟುಂಬದ ಅಭ್ಯರ್ಥಿ 

ಶ್ರೀ/ಶ್ರೀಮತಿ............... ಎಂಬುವವರ ಮಗ/ ಮಗಳು/ ಪತಿ/ ಪತ್ನಿ/ ಶ್ರೀ/ಶ್ರೀಮತಿ/ಕುಮಾರಿ ............. ಜಿಲ್ಲೆ ಹಾ ತಾಲೂಕು.............. 
ಗ್ರಾಮದಲ್ಲಿ................ ವಾಸವಾಗಿರುವ ಇವರು : ಇವರ ಕುಟುಂಬದವರ ಅವಲಂಬಿತರಾಗಿದ್ದ ಈ ಕೆಳಕಂಡ ಆಸ್ತಿಯನ್ನು ............ ಯೋಜನೆಗಾಗಿ 
ಜಸು ಇಸವಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಪ್ರಮಾಣೀಕರಿಸಿದೆ:- 
(ಅ) * * ವಾಸಿಸುವ ಮನೆ ಮತ್ತು ತಾವು ಅವಲಂಬಿತರಾಗಿದ್ದ ಅವರ ಕೃಷಿ ಭೂಮಿಯ ಅರ್ಧದಷ್ಟು 
(ಆ) * * ಯೋಜನೆಗೆ ಮೊದಲು ಭೂಮಿಯನ್ನು ಹೊಂದಿರದೆ: ಯೋಜನೆಯಿಂದ ತಾವು ವಾಸಿಸುವ ಮನೆ : 
(ಇ) * * ತಾವು ಅವಲಂಬಿತರಾಗಿದ್ದ ತಮ್ಮ ಕೃಷಿ ಭೂಮಿಯ ಅರ್ಧದಷ್ಟು ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿ : 
(ಈ) * * ಇತರ ಇನ್ನಾವುದೇ ಪ್ರಕರಣದಲ್ಲಿ ಯೋಜನೆಯಿಂದ ನಿರ್ವಸಿತರಾದವರು. 


ಸ್ಥಳ : ತಹಶೀಲಾರ್‌ 
ಛಿ ಬ 
ದಿನಾಂಕ: ತಾಲ್ಲೂಕು ಹ 
ಕಛೇರಿಯ ಮೊಹರು 
ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಆಸುಇ 115 ಸೆನೆನಿ 2005, ದಿನಾಂಕ: 19.11.2005 


CERTIFICATE FOR THE PERSONS WITH DISABILITIES 


This is to certify that Sri / Smt / KUM ............eeeeee eens son / wife / daughter of Shri 
ES SS NS [ಟ್ಟಿ [[ [ Age ...............1u:1e ieee... Old, male / female, Registration No 
A ಬ ಲ ಟ್‌ is ಔ ೦೩೨೮ of ...........ಎ.ಎ್ಟಎಷಷಎಎಸಪಷಷ ಟೂ He / She is physically disabled/visual disabled/speech & hearing disabled 
and:-has. ss Se a (ಬಾ ತಾ ಟಾಬೂ percent) permanent (physical impairment visual impairment speech & hearing 
impairment) in relation to his / her ..............e eee 
Note : 

YR This condition is progressive/non-progressivel/likely to improve/not likely to improve. * 

2 Re-assessment is not recommended/is recommended after a period 
ಲ ಚ್‌ ` months/years. * 

ತ Strike out which is not applicable 

(Recent Attested 


Photograph showing 
the disability 
affixed here) 


50/- 50/- Sd/- 
(Doctor) (Doctor) (Doctor) 
(Seal) (Seal) (Seal) 


Countersigned by the 
Medical Superintendent CMO/Head 
of Hospital (with seal) 
Signature / Thumb impression 
of the disabled person 


Explanation:- As per Notification No. DPAR 50 SRR 2000, dated 03-09-2005 “ Physically Handicapped candidates “ or “ person with 
disability ” means a person suffering from not less than forty percent of any of the following disabilities :- (1) Blindness (2) Low Vision 
(3) Hearing impairment (4) Locomotor disability (5) Leprosy cured (6) Mental retardation (7) Mental Illness. 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 











೧೪೩೮ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ, ಡಿಸೆಂಬರ್‌ ೮, ೨೦೧೬ ಭಾಗ ೫ 





-¥A (1) Blindness refers to a condition where a person suffers from any of the following conditions, namely:- (a)Total absence of sight; or 
(b) Visual acuity not exceeding 6/60 or 20/200 (Snellen) in the better eye with correcting lenses; or (c) limitation of the field of vision 
subtending an angle of 20 degree or worse;(2) Person with low vision means a person with impairment of visual functioning even after 
treatment or standard refractive correction, but who uses or is potentially capable of using vision for the planning or execution of a task 
with appropriate assistive device;(3) Hearing impairment means loss of sixty decibels or more in the better ear in the conversational 
range of frequencies.(4) Locomotor disability means disability of the bones, joints or muscles leading to substantial restriction of the 
movement of the limbs or any form of cerebral palsy.(5) Leprosy cured:-means any person who has been cured of Leprosy, but is 
suffering from, (i) Loss of sensation in hands or feet as well as loss of sensation & paresis in the eye & eyelid, but with no manifest 
deformity;(iiimanifest deformity & paresis but having sufficient mobility in their hands & feet to enable them to engage in normal 
economic activity; (iii) extreme physical deformity as well as advanced age which prevents him from undertaking any gainful occupation; 
and the expressesion “ Leprosy cured “ shall be construed accordingly; (6) Mental Retardation:-means a condition of arrested or 
incomplete development of mind of a person who is specially characterised by sub normality of intelligence; (7) Mental Illness.:- means 
any mental disorder other than mental retardation. 


ಅನುಬಂಧ - ಎ 
ಅರ್ಹತಾ ಪ್ರಮಾಣ ಪತ್ರ 
[ಅನುಚ್ಛೇಧ 371(ಜೆ)ಮೇರೆಗೆ] 
[3(3)ನೇ ನಿಯಮ ನೋಡಿ] 
[ಪ್ರಮಾಣ ಪತ್ರ ನೀಡಲು ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ನಿಯಮಗಳು 2013] 


ಶಿ ಪೇಮ ವಿರ ಮಗ: / ಹೆಂಡತಿಯಾಗಿದ್ದು, ಇವರು ಕರ್ನಾಟಕ 
EER ಜಿಲ್ಲೆಯ ತಾಲ್ಲೂಕಿನ ಗ್ರಾಮ / ಪಟ್ಟಣದ 
ಸ್ಥಳೀಯ ವ್ಯಕ್ತಿಯಾಗಿದ್ದಾರೆ. 
ಸ್ಥಳ: ಹಾರ ಕಾಸ ಸಪ ಹಾ ತಗ ಹೆಸರು 
ದಿನಾ೦ಕ। _ ಅಸಿಸ್ಟೆಂಟ್‌ ಕಮೀಷನರ್‌ 
ಉಪವಿಭಾಗ 
ಜಿಲ್ಲೆ 
ಅನುಬಂಧ - ಎ 


ಸ್ವಗ್ರಾಮ ಪ್ರಮಾಣ ಪತ್ರ 
(ಅನುಚ್ಛೇಧ 371(ಜೆ)ಮೇರೆಗೆ) 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಹೈದ್ರಾಬಾದ್‌ — es ಮೀಸಲಾತಿಗೆ ಸಲ್ಲಿಸಬೇಕಾದ ಪ್ರಮಾಣ ಪತ್ರದ ದಿನಾಂಕ 29-01-2014ರ 
ಅಧಿಸೂಚನೆ- 1 ರಲ್ಲಿನ (5(2)ನೇ ನಿಯಮ ನೋಡಿ) 


(ಪ್ರಮಾಣ ಪತ್ರಗಳ ನೀಡಿಕೆಗಾಗಿ ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದರಾಬಾದ್‌ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 
ನಿಯಮಗಳು 2013) 


ಶ್ರೀ / ಶ್ರೀಮತಿ ರವರ ಮಗ / ಹೆಂಡತಿಯಾಗಿದ್ದು ಇವರು ಕರ್ನಾಟಕ ರಾಜ್ಯದ 
ತಾಲ್ಲೂಕಿನ ಗ್ರಮ / 
ಪಟ್ಟಣವನ್ನು ತನ್ನ ಸೇವಾ ಪುಸ್ತಕದಲ್ಲಿ ತನ್ನ ಸ್ವಗ್ರಾಮ /ಸ್ಥಳ ಎಂದು ಘೋಷಿಸಿರುತ್ತಾರೆ. 


ಸೇವಾ ಪುಸ್ತಕದಲ್ಲಿರುವ ನಮೂದನ್ನು ನಾನು ಖುದ್ದಾಗಿ ಪರಿಶೀಲಿಸಿದ್ದೇನೆ ಮತ್ತು ಮೇಲಿನ ನಮೂದು 01-01-2013 ಕ್ಕೆ ಮುಂಚೆ ಸೇವಾ 
ಪುಸ್ತಕದಲ್ಲಿ ಇತ್ತೆಂದು ಸ್ವತ: ಮನವರಿಕೆ ಮಾಡಿಕೊಂಡಿರುತ್ತೇನೆ. 


ಸ್ಥಳ ಹೆಸರು 
ದಿನಾಂಕ ಪದನಾಮ 
ಕಛೇರಿ 
ಇಲಾಖೆ 
ರಾಜ್ಯ ಸರ್ಕಾರಿ / ಕೇಂದ್ರ ಸರ್ಕಾರಿ ನೌಕರರು ಒದಗಿಸಬೇಕಾದ ಪ್ರಮಾಣ ಪತ್ರ 
ಶ್ರೀ/ಶ್ರೀಮತಿ ಲಲ ರವರು ರಾಜ್ಯ / ಕೇಂದ್ರ ಸರ್ಕಾರದಲ್ಲಿ 
(ಪದನಾಮ) ನಾ ಸತಾ ಸಸಂ ಭುಎರ್‌್ಸ 
ಇಲಾಖೆಯಲ್ಲಿ ಖಾಯಂ / ತಾತ್ಕಾಲಿಕ ಹುದ್ದೆಯನ್ನು ದಿನಾಂಕ .. ರಿಂದ ಲ ರವರೆಗೆ 


ಹೊಂದಿರುವರು. ಈ ಹುದ್ದೆಗೆ ಇವರು ನೇಮಕಾತಿ ನಿಯಮಗಳಡಿ ಆಯ್ಕೆಯಾಗಿದ್ದು, ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವರಿಗೆ ಅನುಮತಿ 
ನೀಡಲಾಗಿದೆ. 


ಸ್ಥಳ: ನೇಮಕಾತಿ ಪ್ರಾಧಿಕಾರದ ಸಹಿ/ 
ದಿನಾಂಕ ಇಲಾಖೆಯ ಹೆಸರು ಮತ್ತು ಮೊಹರುನೊಂದಿಗೆ 
೧.೧. 184 

50-250 





ಮುದ್ರಕರು ಹಾಗೂ ಪಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆ೦ಗಳೂರು-59. 


